RNI No. KARBIL/2001/47147 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೮ ಬೆಂಗಳೂರು, ಗುರುವಾರ, ಜನವರಿ ೩, ೨೦೧೩ (ಪುಷ್ಯ ೧೩, ಶಕ ವರ್ಷ ೧೯೩೪) ಸಂಚಿಕೆ ೧ 
Volume 148 Bangalore, Thursday, January 3, 2013 (Pushya 13, Shaka Varsha 1934) Issue 1 
ಭಾಗ-೩ 


ಸರ್ಕಾರದ ಆಯಾ ಇಲಾಖೆಗಳ ಮುಖ್ಯಸ್ಥರ ಮತ್ತು ಸ್ಥಳೀಯ ಪ್ರಾಧಿಕಾರಿಗಳಿಗೆ 
ಸಂಬಂಧಿಸಿದ ಅಧಿಸೂಚನೆಗಳು 


ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಕುಮಟಾ, ಉಪವಿಭಾಗ ಕುಮಟಾ ಕಾರ್ಯಾಲಯದ ಮಾಹಿತಿ ಪಡೆಯಲು ಹಕ್ಕು 
ಅಧಿನಿಯಮ 2005 (ಕೇಂದ್ರ ಕಾಯ್ದೆ 22/5) ಕಲಂ 4(1)ಬಿ ರಂತೆ ಸಾರ್ವಜನಿಕ ಮಾಹಿತಿಗಾಗಿ ಈ ಕೆಳಗಿನಂತೆ ಪ್ರಕಟಿಸಿದೆ. 


[ಕಲಂ 4(1)ಎ ರಂತೆ ಕಚೇರಿ ಕಡತಗಳ ಪಟ್ಟಿಯನ್ನು ಗಣಕೀಕರಣಗೊಳಿಸಲಾಗಿದೆ] 


1 41) ಬಿ (1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕುಮಟಾ ಉಪವಿಭಾಗ, ಕುಮಟಾ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶಾಖೆಗಳ 
ವಿವರಗಳು 





ಸಂ. ಶಾಖೆಗಳು ವಿವರಗಳು 


(೮೩ 





ತ 


ಆಡಳಿತ ಶಾಖೆ ಕಚೇರಿ ಆಡಳಿತ ಮತ್ತು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 64, 65ರ 
ವಿಚಾರಣೆ ಹಾಗೂ ಕಲಂ 68ರ ಆದೇಶದ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ 
ಕಾರ್ಯನಿರ್ವಹಿಸುವದು. ಸಹಕಾರ ಸಂಘಗಳಲ್ಲಾದ ಹಣದುರುಪಯೋಗದ ಅಂಕಿ 
ಅಂಶಗಳ ತಶಕ್ತೆಗಳನ್ನು ನಿರ್ವಹಿಸುವುದು. ಉಪವಿಭಾಗದ ವ್ಯಾಪ್ತಿಯಲ್ಲಿ ಸಹಕಾರ ಸಂಘಗಳ 
ವಾರ್ಷಿಕ ಅಂಕಿ ಅಂಶಗಳ ಮಾಹಿತಿ ಪ್ರತಿವರ್ಷ ನಿಗದಿತ ನಮೂನೆಯಲ್ಲಿ ಉಪ 
ನಿಬಂಧಕರು ಕಾರವಾರವರಿಗೆ ಸಲ್ಲಿಸುವುದು. ಕಲಂ 63, 64 & 65ರ ವರದಿಗಳಲ್ಲಿ 
ಪತ್ತೆಯಾದ ಹಣ ದುರುಪಯೋಗ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಸಿವಿಲ್‌ ಹಾಗೂ 
ಕ್ರಿಮಿನಲ್‌ ಪ್ರಕರಣ ಜರುಗಿಸಲು ಕಡತಗಳ ನಿರ್ವಹಣೆ ಮಾಡುವುದು. ಮಾಹಿತಿ ಹಕ್ಕು 
ಅಧಿನಿಯಮದಡಿ ದಾಖಲಾಗುವ ಅರ್ಜಿಗಳ ವಿಲೇವಾರಿ 





2. ಯೋಜನೆ ಶಾಖೆ ಎನ್‌.ಸಿ.ಡಿ.ಸಿ. ಮತ್ತು ಕೇಂದ್ರ ಪುರಸ್ಕೃತ ಯೋಜನೆ ರಾಜ್ಯ ವಲಯ ಯೋಜನೆಗಳು, ಜಿಲ್ಲಾ 
ಪಂಚಾಯತ, ತಾಲೂಕಾ ಪಂಚಾಯತ ವಿವಿಧ ಯೋಜನೆಗಳ ಅನುಷ್ಠಾನಗೊಳಿಸುವ ಬಗ್ಗೆ 
ವಾರ್ಷಿಕ ಕ್ರಿಯಾಯೋಜನೆ ತಯಾರಿಸುವುದು. ಫಲಾನುಭವಿ ಸಂಘದಿಂದ ಪ್ರಸ್ತಾವನೆ 
ಪಡೆದು ಮಂಜೂರಾತಿ ಪ್ರಾಧಿಕಾರಕ್ಕೆ ಸಲ್ಲಿಸಿ ಹಂಚಿಕೆಯಾದ ಅನುದಾನವನ್ನು ಸಂಬಂದಿಸಿದ 
ಫಲಾನುಭವಿ ಸಂಘಕ್ಕೆ ಬಿಡುಗಡೆ ಮಾಡುವದು, ವಿವಿಧ ಸಹಕಾರಿ ಸಂಘಗಳಿಗೆ 
ಮಂಜೂರಾಗಿರುವ ಸಾಲ, ಶೇರು ತಗಾದೆ ತಯಾರಿಸಿ ಸಾಲ, ಶೇರು ರಕಂ ಕ೦ತುಗಳವಾರು 
ವಸೂಲಿಗೆ ಕ್ರಮವಿಡುವುದು. ಫಲಾನುಭವಿ ಸಂಘಗಳಿಂದ ಬಳಕೆ ಪ್ರಮಾಣ ಪತ್ರ ಪಡೆದು 
ಮಂಜೂರಾತಿ ಪ್ರಾಧಿಕಾರಕ್ಕೆ ಸಲ್ಲಿಸುವುದು. 








3. ನೋಂದಣಿ ಶಾಖೆ ಕರ್ನಾಟಕ ಸಹಕಾರಿ ಸಂಘಗಳ ಕಾಯ್ದೆ 1959 ಕಲಂ 6,7,8,10,12 ಹಾಗೂ ಸೌಹಾರ್ದ 
ಕಾಯ್ದೆ 1997ರ ಅಧಿನಿಯಮ ಪ್ರಕರಣ 5,6,11ರನ್ಹಯ ತಾಲೂಕಾ ಮಟ್ಟಕ್ಕಿಂತ ಕಡಿಮೆ 














(೧) 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೩, ೨೦೧೩ ಭಾಗ ೩ 








ಶಾಖೆಗಳು 


ವಿವರಗಳು 





ಕಾರ್ಯವ್ಯಾಪ್ತಿ ಹೊಂದಿರುವ ಸಹಕಾರ ಸಂಘಗಳ ನೋಂದಣಿ ಹಾಗೂ ಪೋಟ ನಿಯಮ 
ತಿದ್ದುಪಡಿ ಮಂಜೂರಿ, ಕಲಂ 272), ವಾರ್ಷಿಕ ಮಹಾಸಭೆ ಜರುಗಿಸದೇ ಇರುವ 
ಸಂಘಗಳ ಪದಾಧಿಕಾರಿಗಳ / ಕಾರ್ಯದರ್ಶಿಗಳ ವಿರುದ್ಧ ದಂಡನಾರ್ಹ ಕ್ರಮ ಜರುಗಿಸುವುದು. 
ಸಹಕಾರ ಸಂಘಗಳ ಆಡಳಿತ ಮಂಡಳಿಯ ಚುನಾವಣೆಯನ್ನು ನಿಯಮ 14ರನ್ವಯ 5 
ವರ್ಷಕ್ಕೊಮ್ಮೆ ಜರುಗಿಸಲು ಕ್ರಮವಿಡುವುದು. ಕಲಂ 30ರನ್ವಯ ಸಹಕಾರ ಸಂಘಗಳ ಆಡಳಿತ 
ಮಂಡಳಿ ರದ್ದತಿ ಶಿಫಾರಸ್ಸು ಕಲಂ 31ರನ್ವಯ ಸಹಕಾರ ಸಂಘಗಳಿಗೆ ವಿಶೇಷಾಧಿಕಾರಿ 
ನೇಮಕ, ಕಲಂ 29(ಸಿ) ರನ್ವಯ ಆಡಳಿತ ಮಂಡಳಿ ನಿರ್ದೇಶಕರ ಅನರ್ಹತೆ ಪ್ರಕರಣಗಳ 
ವಿಲೆವಾರಿ ಕಲಂ 16.17ರ ಸದಸ್ಯತ್ವ ಅರ್ಹತೆ & ಅನರ್ಹತೆ ಪ್ರಕರಣಗಳ ವಿಲೇವಾರಿ, 
ಸಾರ್ವಜನಿಕ ದೂರು ಅರ್ಜಿಗಳ ವಿಲೇವಾರಿ ಮಾಡುವದು. ಈ ಕಚೇರಿಯಿಂದ 
ನೋಂದಾಯಿಸಲ್ಪಟ್ಟ ಸೌಹಾರ್ದ ಸಹಕಾರಿಗಳ ಆಡಳಿತ ಮಂಡಳಿ ಚುನಾವಣೆ ಪ್ರತಿ 5 
ವರ್ಷಕ್ಕೊಮ್ಮೆ ಸೌಹಾರ್ದ ಸಹಕಾರಿಯ ನಿಯಮ 5ರನ್ವಯ ಕ್ರಮವಿಡುವುದು. ಪ್ರತಿ 
ವರ್ಷಾಂತ್ಯಕ್ಕೆ ಸಹಕಾರ ಸಂಘಗಳ ಪರಿಷ್ಕೃತ ಪಟ್ಟಿ ತಯಾರಿಸಿ ಮೇಲಾಧಿಕಾರಿಗೆ 
ಸಲ್ಲಿಸುವುದು. 





ಲೇವಾದೇವಿ ಮತ್ತು ಗಿರವಿ ಶಾಖೆ 


ಲೇವಾದೇವಿ ಗಿರವಿ ಮತ್ತು ಹಣಕಾಸು ಸಂಸ್ಥೆಗಳಿಗೆ ಪರವಾನಿಗೆ ನವೀಕರಣದ ಕುರಿತು 
ಸಲ್ಲಿಸಲ್ಪಟ್ಟ ಪ್ರಸ್ತಾವನೆ ಪರಿಶೀಲಿಸಿ ಮೇಲಾಧಿಕಾರಿಗಳಿಗೆ ಸಲ್ಲಿಸುವುದು. 





ಮಾರುಕಟ್ಟೆ ಶಾಖೆ 


ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನಾ ವರದಿಗಳನ್ನು ಕಲ೦ 68ರಡಿ ವಿಮರ್ಶಿಸಿ 
ನ್ಯೂನತೆಗಳನ್ನು ಅನುಪಾಲನಾ ವರದಿ ಪಡೆಯವದು. ಸ್ಥಗಿತಾವಸ್ಥೆ ಯಲ್ಲಿರುವ ಸಹಕಾರ 
ಸಂಘಗಳನ್ನು ಕಲಂ 72ರನ್ವಯ ಸಮಾಪನೆಗೊಳಿಸಲು ಜಿಲ್ಲಾ ಉಪನಿಬಂಧಕರಿಗೆ ಪ್ರಸ್ತಾವನೆ 
ಸಮಾಪನಾ ಸಂಘಗಳ ಪುನಃಶ್ಚೇತನ ಅಥವಾ ರದ್ಧತಿಗೊಳಿಸಲು 
ನಾಧಿಕಾರಿಗಳಿಂದ ಬಂದ ಪ್ರಸ್ತಾವನೆ ಪರಿಶೀಲಿಸಿ ಮೇಲಾಧಿಕಾರಿಗೆ ಸಲ್ಲಿಸುವುದು. 
ನಾಧಿಕಾರಿಗಳ ಸಭೆ ಜರುಗಿಸುವುದಾಗಿ ಕೃಷಿ ಪತ್ತಿನ ಸಹಕಾರ ಸಂಘಗಳ ಕಿಯೋನಿಕ್ಸ್‌ 
ಢೀಕರಿಸಿ ಮೇಲಾಧಿಕಾರಿಗಳಿಗೆ ಸಲ್ಲಿಸುವದು. 


UL AL a 2೫ 

SS 
ಕ್ರ 
38 


el € 


ಲ 
ಕ 
8 





ಪಂಚಾಯತ ದಾವಾ ಶಾಖೆ 


ಕಲಂ 70ರ ಪಂಚಾಯತ ದಾವಾ ಇತ್ಯರ್ಥಪಡಿಸುವ, ಕಾಯ್ದೆ ಕಲಂ 69 ಹಾಗೂ 
70ರಡಿಯಲ್ಲಿ ಈ ಕಚೇರಿಯಿಂದ ನೋಂದಾಯಿತ ಸಹಕಾರ ಸಂಘಗಳ ಸಾಲ ವಸೂಲಾತಿ 
ಬಗ್ಗೆ ಹೂಡುವ ಮಾನಿಟರಿ ದಾವೆಗಳು, ಚುನಾವಣೆಗಳಿಗೆ ಸಂಬಂಧಿತ ದಾವೆಗಳು ಹಾಗೂ 
ಸಹಕಾರಿ ಸಂಘಗಳ ಸಿಬ್ಬಂದಿಗಳ ಸೇವೆಗೆ ಸಂಬಂಧಿಸಿದ ದಾವೆಗಳನ್ನು ಈ 
ನ್ಯಾಯಾಲಯದಲ್ಲಿ ದಾಖಲಿಸಿಕೊಂಡು ವಿಚಾರಣೆ ನಡೆಸಿ ತೀರ್ಪು ನೀಡುವದು. ಸಹಕಾರ 
ಸಂಘಗಳ ಹಣದುರುಪಯೋಗದ ವಸೂಲಿ ಕುರಿತು ಕಲಂ 69ರಡಿ ಪ್ರಕರಣ 
ದಾಖಲಿಸಿಕೊಂಡು ವಿಚಾರಣೆ ನಡೆಸಿ ತೀರ್ಪು ನೀಡುವದು. ಅದಲ್ಲದೇ ಮೇಲಾಧಿಕಾರಿಗಳ 
ನ್ಯಾಯಾಲಯದಿಂದ ವಹಿಸಲ್ಪಟ್ಟ ಕಲಂ 69ರ ಅಧಿಭಾರ ಅರ್ಜಿ ಹಾಗೂ ಕಲಂ 70ರ 
ದಾವಾ ಪ್ರಕರಣಗಳನ್ನು ಇತ್ಯರ್ಥಪಡಿಸಿ ತೀರ್ಪು ಅವಾರ್ಡಗಳನ್ನು ಮೇಲಾಧಿಕಾರಿಗಳ 
ನ್ಯಾಯಾಲಯಕ್ಕೆ ಸಲ್ಲಿಸುವುದು. ಕೆ.ಪಿ.ಎಂ.ಆರ್‌., ಕ್ಯಾಕ೦ಪ್ಯಾಕ್ಟ್‌ ಕಾಯ್ದೆಯಡಿ ವಿವಿಧ 
ಪ್ರಕರಣಗಳಲ್ಲಿ ಬ್ಯಾಂಕುಗಳಿಂದ ದಾಖಲಿಸಲ್ಪಡುವ ಕೃಷಿ ಉದ್ದೇಶಿತ, ಚಿಕ್ಕ ಕೈಗಾರಿಕಾ 
ವಲಯಕ್ಕೆ ನೀಡಲಾದ ಸಾಲಗಳ ವಸೂಲಾತಿಗೆ ಸಂಬಂಧಿಸಿದಂತೆ ದಾಖಲಿಸುವ ದಾವೆಗಳ 
ವಿಚಾರಣೆ ನಡೆಸಿ ವಸೂಲಾತಿ ದೃಢಿಕರಣ ಪತ್ರ ನೀಡುವದು. 





ಸಿಬ್ಬಂದಿ ಶಾಖೆ 


ಕಚೇರಿಯ ಎಲ್ಲಾ ಸಿಬ್ಬಂದಿಗಳ ವೇತನ ಸಾರಿಗೆ ಬಿಲ್ಲುಗಳ ವಿಲೇವಾರಿ ಕಚೇರಿ ಕ್ಷೇತ್ರ 
ಸಿಬ್ಬಂದಿಗಳ ದಿನಚರಿ ವಿಮರ್ಶೆ, ಕಚೇರಿ ಆಡಳಿತಾತ್ಮಕ ಯೋಜನೇತರ ವೆಚ್ಚಗಳ ಬಿಲ್ಲುಗಳ 
ವಿಲೇವಾರಿ ಹಾಗೂ ಸಿಬ್ಬಂದಿಗಳ ರಹಸ್ಯವರದಿ, ಆಸ್ತಿಯಣ ಪತ್ರಿಕೆ ಪರಿಶೀಲನೆ ಹಾಗೂ 
ಸೇವಾ ಪುಸ್ತಕಗಳ ನಿರ್ವಹಣೆ ಕರ್ತವ್ಯಗಳು. 





ಅವಕ ಜಾವಕ ಶಾಖೆಗಳು 


ಕಚೇರಿಗೆ ಬಂದಂತಹ ಪತ್ರಗಳ ಸ್ವೀಕರಿಸುವದು ಮತ್ತು ರವಾನಿಸುವುದು. ಮುಕ್ತಾಯಗೊಂಡ 
ಕಡತಗಳನ್ನು ರಿಕಾರ್ಡ ರೂಮಿನಲ್ಲಿ ಕಾಯ್ದಿರಿಸಿ ಕಚೇರಿ ಕೈಪಿಡಿ ಅನುಸಾರವಾಗಿ 
ಕ್ರಮವಿಡುವುದು. 











ಬಿ.ಡಿ.ಪಿ ಹಾಗೂ ಯಶಸ್ವಿನಿ ಶಾಖೆ 





ಕೃಷಿ ಪತ್ತಿನ ಸಹಕಾರ ಸಂಘಗಳ ಕೃಷಿ ಉತ್ಪನ್ನ ಮಾರಾಟ ಸಹಕಾರ ಸಂಘಗಳ, ಗ್ರಾಹಕರ 
ಹಾಗೂ ಇತರೇ ಸಹಕಾರ ಸಂಘಗಳ ವ್ಯಾಪಾರಾಭಿವೃದ್ಧಿ ಯೋಜನೆಯ ಪ್ರಗತಿ ಮಾಹಿತಿ 
ನಿರ್ವಹಿಸುವುದು. ಹಾಗೂ ಯಶಸ್ವಿನಿ ಯೋಜನೆಯ ಅನುಷ್ಠಾನದ ಕಡತ ನಿರ್ವಹಿಸುವುದು. 








ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೩, ೨೦೧೩ ೩ 





ಮಾಹಿತಿ ಹಕ್ಕು ಅಧಿನಿಯಮ 2005ರ (ಭಾರತ ಸರ್ಕಾರದ ಕಾಯ್ದೆ ನಂ.22/05) ಅಡಿಯಲ್ಲಿ ಕಲಂ 4(1) ಬಿ(11) (ಬಿ)ರ ರೀತ್ಯಾ ಸಹಕಾರ 
ಸಂಘಗಳ ಸಹಾಯಕ ನಿಬಂಧಕರ ಕಚೇರಿ, ಕುಮಟಾ ಉಪವಿಭಾಗ ಕುಮಟಾ ಇದಕ್ಕೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಈ ಕೆಳಗಿನಂತೆ 
ಸಾರ್ವಜನಿಕ ಮಾಹಿತಿಗಾಗಿ ಪ್ರಕಟಿಸಲಾಗಿದೆ 





ಅ. ಎನ್‌.ಎ.ಶೇಟ್‌ 
ಸಹಕಾರ ಸಂಘಗಳ ಸಹಾಯಕ 
ನಿಬಂಧಕರು, ಕುಮಟಾ ಉಪವಿಭಾಗ, 


ಕುಮಟಾ ಉಪವಿಭಾಗದ ಸಮಸ್ತ ಸಮಾನ್ಯ ಆಡಳಿತ ನಿರ್ವಹಣೆ ಮತ್ತು ಕರ್ನಾಟಕ 
ಸಹಕಾರ ಸಂಘಗಳ ಕಾಯ್ದೆ 1959 ನಿಯಮಗಳು 1960 ಕರ್ನಾಟಕ ಸೌಹಾರ್ದ ಕಾಯ್ದೆ 
1997 ಚಿಟಪಂಡ್‌ ಕಾಯ್ದೆ 1962 ನಿಯಮಗಳು 1983 ಗಿರವಿ ಕಾಯ್ದೆ 1961 ನಿಯಮಗಳು 





ಕುಮಟಾ 1966 ಲೇವಾದೇವಿ ಕಾಯ್ದೆ 1961 ನಿಯಮಗಳು 1965 ಕೆ.ಪಿ.ಎಂ.ಆರ್‌. ಕಾಯ್ದೆ 1979 
ಹಾಗೂ ಕ್ಯಾಕಂ ಕಾಯ್ದೆ 1974ರನ್ವಯ ಪ್ರತ್ಯೇಕ ಯೋಜಿತ ಅಧಿಕಾರ ಚಲಾವಣೆ 
ಮಾಡುವುದು. ಹಾಗೂ ವ್ಯಾಪ್ತಿಯಲ್ಲಿರುವ ಸಹಕಾರಿ ಸಂಘಗಳ / ಲೇವಾದೇವಿ ಗಿರವಿದಾರರ 
/ ಹಣಕಾಸು ಸಂಸ್ಥೆಗಳ ಸಂದರ್ಶನ ಪರಿವೀಕ್ಷಣೆಗಳನ್ನು ನಡೆಸುವುದು. 

ಆ ಶ್ರೀಮತಿ ಎಸ್‌.ಎಲ್‌.ಬಾಳೇರಿ ಕಚೇರಿಯ ದೈನಂದಿನ ಕಾರ್ಯಕಲಾಪಗಳ ಮೇಲ್ವಿಚಾರಣೆ ಮಾಹಿತಿ ಹಕ್ಕು ಅಧಿನಿಯಮದಡಿ 
ಅಧೀಕ್ಷಕರು ಸಲ್ಲಿಸಲ್ಲಡುವ ಅರ್ಜಿಗಳ ವಿಲೇವಾರಿ ಹಾಗೂ ಅದಕ್ಕೆ ಸಂಬಂಧಿಸಿದ ಕಡತಗಳನ್ನು 


ನಿರ್ವಹಿಸುವುದು. ಕಚೇರಿಯಿಂದ ಮೇಲಾಧಿಕಾರಿಗೆ ಸಲ್ಲಿಸಲ್ಪಡುವ ಮಾಸಿಕ ೬ ತ್ರೈಮಾಸಿಕ 
ಅವಧಿಯ ಪ್ರಗತಿ ವರದಿಗಳ ನಿರ್ವಹಣೆ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 64ರ 
ವಿಚಾರಣೆ, 65ರ ಪರಿವೀಕ್ಷಣೆಗಳ ಕಡತ ನಿರ್ವಹಣೆ, ಸಹಕಾರ ಸಂಘಗಳಲ್ಲಾದ ಹಣ 
ದುರುಪಯೋಗ ಪ್ರಕರಣಗಳಿಗೆ ಸಂಬಂಧಿಸಿದ ಸದರ ಕಡತಗಳನ್ನು ನಿರ್ವಹಿಸುವುದು. 
ಸಹಕಾರಿ ಸಂಘಗಳಿಂದ ವಾರ್ಷಿಕ ಅಂಕಿಅಂಶಗಳ ಮಾಹಿತಿಯನ್ನು ಕ್ರೋಢಿಕರಿಸಿ 
ಮೇಲಾಧಿಕಾರಿಗಳಿಗೆ ಸಲ್ಲಿಸುವುದು ಹಾಗೂ ಅವುಗಳ ಕಡತ ನಿರ್ವಹಣೆ ಕಚೇರಿಯ ಕೀರ್ದಿ 
ಪುಸ್ತಕ, ಸಿಬ್ಬಂದಿಗಳ ಆಸ್ತಿ ಯಣ ಪತ್ರಿಕೆ ಹಾಗೂ ಸಿಬ್ಬಂದಿಗಳ ರಹಸ್ಯ ವರದಿ ಮಾಹಿತಿ 
ಕಡತಗಳನ್ನು ನಿರ್ವಹಿಸುವುದು. ಅದಲ್ಲದೇ ಕಚೇರಿಯ ಪೀಠೋಪಕರಣಗಳಿಗೆ ಸಂಬಂಧಿಸಿದ 
ಕಡತಗಳಲ್ಲಿ ನಿರ್ವಹಿಸುವುದು. ಲೈಬ್ರರಿ ನಿರ್ವಹಣೆ. 





ಹೆಚ್ಚುವರಿ ಪ್ರಭಾರ 


ಕಚೇರಿ ಯೋಜನಾ ಶಾಖೆಯ ಹೆಚ್ಚುವರಿ ಪ್ರಭಾರ ನಿರ್ವಹಿಸುವುದು. ಸರ್ಕಾರದ ವಿವಿಧ 
ರೀತಿಯ ಯೋಜನೆಗಳಂತೆ ಸಹಕಾರಿ ಸಂಘಗಳಿಗೆ ಆರ್ಥಿಕ ಸೌಲಭ್ಯ ಒದಗಿಸುವ ಬಗ್ಗೆ ಪತ್ರ 
ವ್ಯವಹಾರಗಳ ಕಡತ ನಿರ್ವಹಣೆ ಕ್ರಮವಾಗಿ ಕೇಂದ್ರ ಪುರಸ್ಥಶ/ರಾಜ್ಯ/ಜಿಲ್ಲಾ/ತಾಲೂಕಾ 
ಪಂಚಾಯತಗಳ ಅಡಿ ವಿವಿಧ ಯೋಜನೆಗಳ ಅನುಷ್ಠಾನದ ಬಗ್ಗೆ ಪ್ರಸ್ತಾವನೆ ತಯಾರಿಕೆ. 
ಸರ್ಕಾರದಿಂದ ದೊರೆಯುತ್ತಿರುವ ಸಹಾಯಧನ ಶೇರು ಮತ್ತು ಸಾಲ ಸೌಲಭ್ಯಗಳನ್ನು 
ಪೂರೈಸಿ ಕೊಡುವ ಬಗ್ಗೆ ಸಂಬಂಧಪಟ್ಟ ಸಹಕಾರ ಸಂಘಗಳಿಗೆ ನಿರ್ದೇಶನ ನೀಡುವುದು 
ಹಾಗೂ ಸದ್ರಿ ಯೋಜನೆಯಲ್ಲಿ ಕಾರ್ಯರೂಪಕ್ಕೆ ಹಣ ಬಿಡುಗಡೆ ಕ್ರಮ ಕೈಕೊಳ್ಳುವುದು 
ಹಾಗೂ ಫಲಾನುಭವಿ ಸಂಘಗಳಿಂದ ಶೇರು ಪ್ರಮಾಣ ಪತ್ರ / ಸಾಲದ ಕರಾರು ಪತ್ರ 
ಪಡೆದು ಸಂರಕ್ಷಿಸಿಡುವುದು. ಮತ್ತು ಫಲಾನುಭವಿ ಸಂಘಗಳಿಂದ ಬಳಕೆ ಪ್ರಮಾಣ ಪತ್ರ 
ಪಡೆದು ಮೇಲಾಧಿಕಾರಿಗೆ ಸಲ್ಲಿಸುವುದು ಹಾಗೂ ಕಚೇರಿ ಮುಖ್ಯಸ್ಥರು ವಹಿಸಿಕೊಡುವ 
ಹೆಚ್ಚುವರಿ ಕೆಲಸ ಕಾರ್ಯ ನಿರ್ವಹಿಸುವುದು. ಕಚೇರಿಯ ಪಂಚಾಯತ ದಾವಾ ಶಾಖೆ 
ನಿರ್ವಹಿಸುವುದು. ಈ ಪ್ರಭಾರದಲ್ಲಿ ಕಲಂ 70ರಡಿ ಸಂಘಗಳಿಂದ ದಾಖಲಿಸಲ್ಪಡುವ ಹಾಗೂ 
ಮೇಲಾಧಿಕಾರಿ ಕಚೇರಿಯಿಂದ ವಹಿಸಲ್ಲಡುವ ಪಂಚಾಯತ ದಾವಾ ಕಡತಗಳ ನಿರ್ವಹಣೆ 
ಹಾಗೂ ಸಹಕಾರಿ ಸಂಘಗಳಿಂದ ಕಲಂ 1001ರಡಿ ದಾಖಲಿಸಲ್ಪಡುವ ಅಮಲಜಾರಿ 
ಪ್ರಕರಣಗಳ ಕಡತಗಳ ನಿರ್ವಹಣೆ ಮಾಡುವುದು. ಕಲಂ 101 (ಎ)ದರಡಿ ಸಿವಿಲ್‌ 
ನ್ಯಾಯಾಲಯದಲ್ಲಿ ಅಮಲಜಾರಿ ದಾಖಲಿಸಲು ನೀಡುವ ಸರ್ಟಿಫಿಕೇಟ್‌ ಪ್ರಕರಣಗಳ ಕಡತ 
ನಿರ್ವಹಣೆ, ಕೆ.ಪಿ.ಎಮ್‌.ಆರ್‌. ಮತ್ತು ಕ್ಯಾಕ೦ಪ್ಯಾಕ್ಟ್‌ ಕಾಯ್ದೆಗಳಡಿ ವಾಣಿಜ್ಯ ಬ್ಯಾಂಕುಗಳಿಂದ 
ದಾಖಲಿಸಲಡುವ ಪ್ರಕರಣಗಳ ಕಡತ ನಿರ್ವಹಣೆ. 








ಇ ಜೆ.ಕೆ.ಭಟ್ಟ 
ಹಿರಿಯ ನಿರೀಕ್ಷಕರು, ಸಹಕಾರಿ ಸಂಘಗಳು 








ಕಚೇರಿ ನೋಂದಣಿ ಶಾಖೆಗಳ ನಿರ್ವಹಣೆ ಈ ಶಾಖೆಯಲ್ಲಿ ಬರುವ ಸಹಕಾರಿ ಸಂಘಗಳ 
ನೋಂದಣಿ ಸೌಹಾರ್ದ ಸಹಕಾರಿ ಕಾಯ್ದೆಯಡಿ ಸೌಹಾರ್ದ ಸಹಕಾರಿಗಳ ನೋಂದಣಿ 
ಕಡತಗಳ ನಿರ್ವಹಣೆ ಸಹಕಾರ ಸಂಘಗಳ ಕಾಯ್ದೆ ಕಲಂ 16, 17 ಕಲಂ 27 ಹಾಗೂ 29 
(ಸಿ) ಮೇರೆಗೆ ದಾಖಲಿಸಲ್ಪಡುವ ಅರ್ಜಿಗಳ ವಿಲೇವಾರಿ ಕಡತನ ನಿರ್ವಹಿಸುವುದು. ಕಾಯ್ದೆ 
ಕಲಂ 28ಎ(5) ಹಾಗೂ 31ರಡಿಯಲ್ಲಿ ಆಡಳಿತ ಮಂಡಳಿ ರದ್ದುಪಡಿಸಿ ಆಡಳಿತಾಧಿಕಾರಿ / 
ವಿಶೇಷಣಾಧಿಕಾರಿ ನೇಮಿಸುವ ಕಡತಗಳನ್ನು ನಿರ್ವಹಿಸುವುದು ಹಾಗೂ ಸಹಕಾರಿ ಸಂಘಗಳ 








ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೩, ೨೦೧೩ ಭಾಗ ೩ 








ಕಾಯ್ದೆ 30ರಡಿಯಲ್ಲಿ ಸಹಕಾರ ಸಂಘಗಳಿಗೆ ಆಡಳಿತಾಧಿಕಾರಿ ನೇಮಿಸಲು ಶಿಫಾರಸ್ಸು 
ಮಾಡಲ್ಪಡುವ ಕಡತಗಳ ನಿರ್ವಹಣೆ ಸಹಕಾರ ಸಂಘಗಳ ಕಾಯ್ದೆ ಕಲಂ 39 ಎ ಹಾಗೂ 
ನಿಯಮ 14ರನ್ವಯ ಜರುಗಿಸುವ ಸಹಕಾರ ಸಂಘಗಳ ಆಡಳಿತ ಮಂಡಳಿ ಚುನಾವಣೆಗೆ 
ಸಂಬಂಧಿಸಿದ ಕಡತಗಳ ನಿರ್ವಹಣೆಗಾಗಿ ಸಹಕಾರಿ ಸಂಘಗಳು ಜರುಗಿಸುವ ವಾರ್ಷಿಕ 
ಮಹಾಸಭೆ ಮಾಹಿತಿ ಕಡತ ನಿರ್ವಹಣೆ ಸೌಹಾರ್ದ ಸಹಕಾರಿಗಳ ನಿಯಮ 5ರಂತೆ 
ಜರುಗುವ ಆಡಳಿತ ಮಂಡಳಿ ಚುನಾವಣೆ ಕಡತಗಳನ್ನು ನಿರ್ವಹಿಸುವುದು. 

ಲೇವಾದೇವಿ ಹಾಗೂ ಗಿರವಿದಾರರ ಮತ್ತು ಹಣಕಾಸು ಸಂಸ್ಥೆಗಳ ಹಾಗೂ 
ಜಿಟ್ಟ ಗಳ ನೋಂದಣಿ ಪ್ರಸ್ತಾವನೆ ಪರವಾನಿಗೆ ನವೀಕರಣ ಹಾಗೂ ರದ್ದತಿಗೆ ಕ್ರಮ 
ಜರುಗಿಸುವ ಕಡತಗಳ ನಿರ್ವಹಣೆ, ಕಚೇರಿಯಲ್ಲಿ ಸಾರ್ವಜನಿಕರಿಂದ ಸಲ್ಲಿಸಲ್ಲಡುವ ದೂರು 
ಅರ್ಜಿಗಳಿಗೆ ಸಂಬಂಧಿಸಿದ ಕಡತ ನಿರ್ವಹಣೆ ಕಚೇರಿ ಮುಖ್ಯಸ್ಥರು ಇಲಾಖಾ 
ಮೇಲಾಧಿಕಾರಿಗಳು ನಿರ್ದೇಶಿಸುವ ಸಹಕಾರ ಸಂಘಗಳ / ಲೇವಾದೇವಿದಾರರು ಹಣಕಾಸು 
ಸಂಸ್ಥೆಗಳ ಪರಿವೀಕ್ಷಣೆ ವರದಿಗಳನ್ನು ತಯಾರಿಸುವ ಕರ್ತವ್ಯ ನಿರ್ವಹಿಸುವುದು. 





ಸಹಕಾರಿ ಸಂಘಗಳ ನಿರೀಕ್ಷಕರು 


ಹುದ್ದೆ ಖಾಲಿ ಇರುತ್ತದೆ 





ಸಹಕಾರಿ ಸಂಘಗಳ ನಿರೀಕ್ಷಕರು 


ಹುದ್ದೆ ಖಾಲಿ ಇರುತ್ತದೆ 





ಸಹಕಾರಿ ಸಂಘಗಳ ನಿರೀಕ್ಷಕರು 


ಹುದ್ದೆ ಖಾಲಿ ಇರುತ್ತದೆ 





8 [3 [s Js 


ಸಹಕಾರಿ ಸಂಘಗಳ ನಿರೀಕ್ಷಕರು 


ಹುದ್ದೆ ಖಾಲಿ ಇರುತ್ತದೆ 





[3 


ಪ್ರಥಮ ದರ್ಜೆ ಸಹಾಯಕರು 


ಹುದ್ದೆ ಖಾಲಿ ಇರುತ್ತದೆ 





೮ 


ಸುಮನಾ ನಾಯ್ಕ 
ದ್ವಿತೀಯ ದರ್ಜೆ ಸಹಾಯಕರು 


ಕಚೇರಿಯ ಮುಖ್ಯಸ್ಥರ ಹಾಗೂ ಸಿಬ್ಬಂದಿ ವರ್ಗದವರ ವೇತನ, ಸಾರಿಗೆ ಬಿಲ್ಲುಗಳನ್ನು 
ತಯಾರಿಸುವುದು. ಕಚೇರಿ ಮುಖ್ಯಸ್ಥರ ದಿನಚರಿ ಕಾರ್ಯನಿರ್ವಹಣಾ ವರದಿ 
ತಯಾರಿಸುವುದು. ಕ್ಷೇತ್ರ ಸಿಬ್ಬಂದಿಗಳ ದಿನಚರಿ ವಿಮರ್ಶೆ ಕಡತ ನಿರ್ವಹಿಸುವುದು. ಕಚೇರಿ 
ಆಡಳಿತಕ್ಕೆ ಸಂಬಂಧಪಟ್ಟಂತೆ ಕಚೇರಿ ವೆಚ್ಚ, ದೂರವಾಣಿ ವೆಚ್ಚ, ವಿದ್ಯುತ್‌ ವೆಚ್ಚ, ಸ್ಟಾಂಪ್‌ 
ವೆಚ್ಚ ಹಾಗೂ ಕಂಪ್ಯೂಟರ್‌, ಪ್ಯಾಕ್ಸ್‌ ರುರಾಕ್ಸ್‌ ಯಂತ್ರಗಳ ನಿರ್ವಹಣಾ ವೆಚ್ಚಗಳ 
ಬಿಲ್ಲುಗಳನ್ನು ತಯಾರಿಸುವುದು ಸಿಬ್ಬಂದಿಗಳ ಸೇವಾ ಪುಸ್ತಕಗಳ ಹಾಗೂ ವೈಯಕ್ತಿಕ 
ಪುಸಕಗಳ ನಿರ್ವಹಣೆ ಮಾಡುವುದು. 


ದಂ 





ಹೆಚ್ಚುವರಿ ಪ್ರಭಾರ 


ಮಾರುಕಟ್ಟೆ ವಿಭಾಗದ ಪ್ರಭಾರದಲ್ಲಿ ಕಲಂ 63ರ ಲೆಕ್ಕ ಪರಿಶೋಧನಾ ವರದಿಗಳನ್ನು ಕಲಂ 
68ರಡಿ ವಿಮರ್ಶಿಸುವುದು ಹಾಗೂ ಅನುಪಾಲನಾ ವರದಿಗಳಲ್ಲಿ ಸಂಗ್ರಹಿಸಿ ಕಾಯ್ದಿಡಿಸುವುದು 
ಸಮಾಪನಾ ಸಹಕಾರಿ ಸಂಘಗಳ ಕಡತಗಳ ನಿರ್ವಹಣೆ ಹಾಗೂ ಕಂಪ್ಯೂಟರ್‌ ಕೆಲಸ 
ನಿರ್ವಹಿಸುವದು. 





ಶಾರದಾ ಎನ್‌ ಕವರಿ 
ದ್ವಿತೀಯ ದರ್ಜೆ ಸಹಾಯಕರು 


ಅವಕ ಜಾವಕ ಶಾಖೆ ಮತ್ತು ಅಭಿಲೇಖಾಲಯ ಶಾಖೆ ನಿರ್ವಹಿಸುವುದು ಕಚೇರಿಯಲ್ಲಿ 
ಸ್ವೀಕೃತಿಯಾದಂತಹ ಪತ್ರಗಳನ್ನು ಅವಕ ಪುಸ್ತಕದಲ್ಲಿ ನಮೂದಿಸಿ ಸಂಬಂಧಪಟ್ಟ ವಿಷಯ 
ನಿರ್ವಾಹಕರಿಗೆ ನೀಡುವುದು ಮತ್ತು ಕಚೇರಿಯ ಪತ್ರಗಳನ್ನು ಸಂಬಂಧಪಟ್ಟ ವಿಳಾಸಕ್ಕೆ 
ರವಾನಿಸುವುದು. ಕಚೇರಿಯ ವಿಷಯ ನಿರ್ವಾಹಕರಲ್ಲಿ ಮುಕ್ತಾಯಗೊಂಡ ಕಡತಗಳಲ್ಲಿ 
ಅಭಿಲೇಖಾಲಯದಲ್ಲಿ ಕಾಯ್ದಿರಿಸಿ ಕಚೇರಿಯ ಕೈಪಿಡಿಯಡಿ ಕ್ರಮ ಇಡುವುದು. ಸಹಕಾರಿ 
ಸಂಘಗಳಲ್ಲಿ ಯಶಸ್ವಿನಿ ರೈತ ಸಹಕಾರ ಆರೋಗ್ಯ ರಕ್ಷಣಾ ಯೋಜನೆ ಅನುಷ್ಠಾನಕ್ಕೆ 
ಸಂಬಂಧಿಸಿದಂತೆ ದಾಖಲಾತಿಗಳಲ್ಲಿ ನಿರ್ವಹಿಸುವುದು. 

ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಕೃಷಿ ಹುಟ್ಟುವಳಿ ಮಾರಾಟ ಸಹಕಾರಿ ಸಂಘಗಳ 
ಹಾಗೂ ಗ್ರಾಹಕರ ಸಹಕಾರಿ ಸಂಘಗಳ ಮತ್ತು ಇತರ ಸಹಕಾರಿ ಸಂಘಗಳಿಗೆ 


ಡು 


ಸಂಬಂಧಪಟ್ಟಂತೆ ವ್ಯಾಪಾರ ಅಭಿವೃದ್ಧಿ ಯೋಜನೆಯಲ್ಲಿ ಸಾಧಿಸಿದ ಪ್ರಗತಿ ವರದಿಗಳ 


ನಿರ್ವಹಣೆ 





ಬೆರಳಚ್ಛುಗಾರರು 


ಹುದ್ದೆ ಖಾಲಿ ಇರುತ್ತದೆ 











ಐಯ್‌. ಎಮ್‌. ನಾಗೇಕರ 
ಜವಾನ 





ಕಚೇರಿಯ ಟಪಾಲು ಹಂಚಿಕೆ, ಕಚೇರಿಯ ಸ್ವಚ್ಛತಾ ಕಾರ್ಯ ನಿರ್ವಹಿಸುವುದು. ಹಾಗೂ 
ಕಚೇರಿಯ ಮುಖ್ಯಸ್ಥರ ನಿರ್ದೇಶನದಂತೆ ಇತರ ಕಾರ್ಯಗಳನ್ನು ನಿರ್ವಹಿಸುವುದು. 








ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೩, ೨೦೧೩ ೫ 





4(1)ಬಿ (111) ಮೇಲ್ವಿಚಾರಣೆ ಮತ್ತು ಹೊಣೆಗಾರಿಕೆ ಮಾರ್ಗಸೂಚಿಗಳನ್ನೊಳಗೊಂಡಂತೆ ನಿರ್ಣಯ ಕೈಗೊಳ್ಳುವ ಪ್ರಕ್ರಿಯೆಯಲ್ಲಿ ಅನುಸರಿಸುವ ಕಾರ್ಯವಿಧಾನ 


1 ಕುಮಟಾ ಉಪವಿಭಾಗದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರಿಗೆ ಪ್ರತ್ಯೇಕ ಯೋಜಿಸಿದ ಅಧಿಕಾರದನ್ವಯ ಮೇಲ್ಕಂಡ ಕಾರ್ಯಗಳಲ್ಲಿ 
ನಿರ್ಣಯ ತೆಗೆದುಕೊಳ್ಳುವುದು. 


2. ಅಧೀಕ್ಷಕರು ಮತ್ತು ವಿಷಯ ನಿರ್ವಾಹಕರು, ಕಚೇರಿ ಕಾರ್ಯವಿಧಾನ ಕೈಪಿಡಿಯಂತೆ ಅವರಿಗೆ ವಹಿಸಿದ ಶಾಖೆಗಳಲ್ಲಿ ಸಂಬಂಧಪಟ್ಟಂತೆ 
ಕಾನೂನು ಮತ್ತು ನಿಯಮಗಳನ್ನು ಪರಿಶೀಲಿಸಿ ಟಿಪ್ಪಣೆಯನ್ನು ಸಹಾಯಕ ನಿಬಂಧಕರಿಗೆ ಮಂಡಿಸುವುದು. 


4(1)ಬಿ(117) - ಪ್ರಕಾರ್ಯಗಳ ನಿರ್ವಹಣೆ ಅಳವಡಿಸಿಕೊಂಡಿರುವ ಸೂತ್ರಗಳು. 


1. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಆದ್ಯತೆಯ ಮೇರೆಗೆ ಕಾರ್ಯಗಳನ್ನು ನಿರ್ವಹಿಸುವುದು. 

2. ಮಾರಾಟಾಧಿಕಾರಿಗಳು : ಅಮಲಜಾರಿಯಲ್ಲಿರುವ ಮೊಬಲಗನ್ನು ವಸೂಲಾತಿ ಮಾಡುವುದು. ವಸೂಲಾತಿ ಆಗದಿದ್ದಲ್ಲಿ ಅವರ ಚರ ಮತ್ತು 
ಸ್ಥಿರ ಆಸ್ತಿಯನ್ನು ಹರಾಜು ಅಥವಾ ಜಫ್ತಿ ಮೂಲಕ ಮೊಬಲಗನ್ನು ವಸೂಲಾತಿ ಮಾಡಿ ಸಂಬಂಧಪಟ್ಟ ಸಂಘಕ್ಕೆ ಪಾವತಿಸುವುದು. 

3. ಕಚೇರಿ ಅಧೀಕ್ಷಕರು : ಸಿಬ್ಬಂದಿ ಮತ್ತು ಆಡಳಿತ ಶಾಖೆಗಳಿಗೆ ಸಂಬಂಧಿಸಿದ ಕಡತಗಳನ್ನು ನಿರ್ವಹಿಸುವುದು. 

4. ಸಹಕಾರ ಸಂಘಗಳ ನಿರೀಕ್ಷಕರು : ಸಹಕಾರ ಸಂಘಗಳ ಪರಿವೀಕ್ಷಣೆ ಕೈಗೊಳ್ಳುವುದು ಮತ್ತು ಅಭಿವೃದ್ಧಿ ಕೆಲಸಗಳನ್ನು ನಿರ್ವಹಿಸುವುದು ಮತ್ತು 
ಕಚೇರಿ ಕೆಲಸಗಳನ್ನು ನಿರ್ವಹಿಸುವುದು. 

5. ದ್ವಿತೀಯ ದರ್ಜೆ ಸಹಾಯಕರು : ತಮಗೆ ವಹಿಸಿದ ವಿಭಾಗದ ಕೆಲಸಗಳನ್ನು ನಿರ್ವಹಿಸುವುದು. 

6, ಜವಾನ : ಕಚೇರಿಯ ಟಪಾಲು ಹಂಚಿಕೆ ಕಚೇರಿಯ ಸ್ವಚ್ಛತಾ ಕಾರ್ಯ ನಿರ್ವಹಿಸುವುದು. ಹಾಗೂ ಕಚೇರಿಯ ಮುಖ್ಯಸ್ಥರ ನಿರ್ದೇಶನದಂತೆ 
ಇತರ ಕಾರ್ಯಗಳನ್ನು ನಿರ್ವಹಿಸುವುದು. 


4 (1) ಬಿ (3) : ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕುಮಟಾ ಕಾರ್ಯಾಲಯದ ಅಧಿಕಾರಿಗಳು ಮತ್ತು ನೌಕರರು ಪ್ರಕಾರ್ಯಗಳಿಗೆ ಬಳಸುತ್ತಿರುವ 
ಇಲಾಖೆಯ ಅಧೀನದಲ್ಲಿರುವ ಕಾಯ್ದೆಗಳು, ನಿಯಮಗಳು, ನಿಬಂಧನೆಗಳು, ಕೈಪಿಡಿಗಳು ಮತ್ತು ದಾಖಲೆಗಳು. 
1 ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಮತ್ತು ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು 1960. 
2. ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ 1997 ಮತ್ತು ಕರ್ನಾಟಕ ಸೌಹಾರ್ದ ಸಹಕಾರಿ ನಿಯಮಗಳು. 
3. ಚಿಟ್‌ಫಂಡ್‌ ಕಾಯ್ದೆ 1982 ಮತ್ತು ಕರ್ನಾಟಕ ಚಿಟ್‌ಫಂಡ್‌ ನಿಯಮಗಳು 1983. 
4. ಕರ್ನಾಟಕ ಗಿರವಿ ಕಾಯ್ದೆ 1961 ಮತ್ತು ಕರ್ನಾಟಕ ಗಿರವಿ ನಿಯಮಗಳು 1966. 
5. ಕರ್ನಾಟಕ ಲೇವಾದೇವಿ ಕಾಯ್ದೆ 1961 ಮತ್ತು ಕರ್ನಾಟಕ ಲೇವಾದೇವಿ ನಿಯಮಗಳು 1965. 
6. ಕರ್ನಾಟಕ ಮಿತಿಮೀರಿ ಬಡ್ಡಿವಿಧಿಸುವಿಕೆಯ ನಿಷೇದ ಆಧ್ಯಾದೇಶ 2004. 
7. ಮಾಹಿತಿ ಹಕ್ಕು ಅಧಿನಿಯಮ ಮತ್ತು ನಿಯಮಗಳು 2005. 
8. ಕರ್ನಾಟಕ ಸಾರ್ವಜನಿಕ ಹಣದ (ಹಣ ವಸೂಲಿ) ಕಾಯ್ದೆ 1979 ಮತ್ತು ಕರ್ನಾಟಕ ಅಗ್ರಿಕಲ್ಚರಲ್‌ ಕ್ರೆಡಿಟ್‌ ಅಪರೇಷನ್ಸ್‌ ಮತ್ತು 
ಮಿಸಿಲೇನಿಯಸ್‌ ಪ್ರೋವಿಜನ್ಸ್‌ ಆಕ್ಟ್‌ 1974. 


40) ಬಿ ಳು : ಇಲಾಖೆ ಹೊಂದಿರುವ ಅಥವಾ ಇಲಾಖೆ ಸ್ವಾಧೀನದಲ್ಲಿರುವ ದಸ್ತಾವೇಜು, ಪ್ರವರ್ಗಗಳ ಪಟ್ಟಿ 


ಇಲಾಖೆ ಹೊಂದಿರುವ ಅಥವಾ ಇಲಾಖೆಯ ಸ್ವಾಧೀನದಲ್ಲಿರುವ ದಸ್ತಾವೇಜು ಪ್ರವರ್ಗಗಳ ಪಟ್ಟ, ಹಾಜರಾತಿ ವಹಿ, ಸಾಂದರ್ಭಿಕ ರಜೆ ವಹಿ, 
ವೇತನ ಬಟವಡೆ ವಹಿ, ನಗದು ಪುಸ್ತಕ, ಪಿಠೋಪಕರಣಗಳ ವಹಿ, ಸಾದಿಲ್ವಾರು ವೆಚ್ಚಗಳ ವಹಿ, ಅಮಲಜಾರಿ ವಹಿ, ವ್ಯಾಜ್ಯಗಳ ವಹಿ, ವಾರ್ಷಿಕ 
ಮಹಾಸಭೆಯ ವಹಿ, ಆಡಳಿತ ಮಂಡಳಿಯ ಚುನಾವಣೆ ವಹಿ, ವಾದ ನಿರ್ಣಯಗಳ ತಿದ್ದುಪಡಿ ವಹಿ, ಸಹಕಾರ ಸಂಘಗಳ ನೋಂದಣಿ ವಹಿ, 
ಉಪನಿಯಮ ತಿದ್ದುಪಡಿ ವಹಿ, ಸಮಾಪನೆ ವಹಿ, ಮಾಹಿತಿ ಹಕ್ಕು ವಹಿ, ಲೇವಾದೇವಿ ಗಿರವಿದಾರರ ವಹಿ, ಕೆ.ಪಿ.ಎಮ್‌.ಆರ್‌. ಮತ್ತು ಕ್ಯಾಕಂಪ್ಯಾಕ್ಟ ವಹಿ, 
ಸ್ವೀಕೃತಿ ಮತ್ತು ರವಾನೆ, ಸ್ಟಾಂಪು ವಹಿ, ನಿಯತಕಾಲಿಕ ವಹಿ, ಸರಕಾರಿ ಸಾಲದ ವಹಿ, ಸರಕಾರಿ ಶೇರು ಬಂಡವಾಳ ವಹಿ, ಸರಕಾರಿ ಗೋದಾಮು 
ಮಂಜೂರಾತಿ ವಹಿ, ಖಜಾನೆಗಳಿಂದ ನಗದೀಕರಣಗೊಳಿಸಲಾದ ಆರ್ಥಿಕ ನೆರವಿನ ವಹಿ, ತಾಲೂಕ ಪಂಚಾಯತದಿಂದ ಬಿಡುಗಡೆಯಾದ ಆರ್ಥಿಕ 
ನೆರವಿನ ವಹಿ, ಹಣದುರುಪಯೋಗ ಪ್ರಕರಣದ ವಹಿ, ವಿಷಯ ವಹಿ, ಆಡಳಿತ ಮಂಡಳಿ ರದ್ಧತಿ ವಹಿಗಳು ಹಾಗೂ ಕಲಂ 29(ಸಿ) ಪ್ರಕರಣದ 
ವಹಿಗಳು. 


4(1) ಬಿ NID ಕಾರ್ಯನೀತಿಯನ್ನು ರೂಪಿಸಲು ಅಥವಾ ಅನುಷ್ಠಾನಗೊಳಿಸುವ ಬಗ್ಗೆ ಜನಪ್ರತಿನಿಧಿಗಳ ಜೊತೆ ಸಮಾಲೋಚಿಸಲು ಅಥವಾ ಪ್ರಾತಿನಿಧ್ಯಕ್ಕೆ 
ಇರುವ ವ್ಯವಸ್ಥೆಗಳ ವಿವರಗಳು - ಇಲ್ಲ 


4(1) ಬಿ NID ಸಲಹೆಯನ್ನು ಪಡೆಯುವ ಸಂದರ್ಭದಲ್ಲಿ ಎರಡು ಅಥವಾ ಅದಕ್ಕಿಂತ ಹೆಚ್ಚಿನ ವ್ಯಕ್ತಿಗಳು ಇರುವಂತೆ ರಚಿಸಿರುವ ಮಂಡಳಿಗಳು, ಪರಿಷತ್‌ಗಳು, 
ಸಮಿತಿಗಳು ಮತ್ತು ಇತರೆ ಸಂಸ್ಥೆಗಳು ಹಾಗೂ ಇವುಗಳು ನಡೆಸುವ ಸಭೆಗಳು ಸಾರ್ವಜನಿಕರಿಗೆ ಮುಕ್ತವೆ ? ಅಥವಾ ಅಂತಹ ಸಭೆಗಳ ನಡವಳಿಗಳು 
ಸಾರ್ವಜನಿಕರಿಗೆ ಲಭ್ಯವಿರುವದೇ ?-ಇಲ್ಲ 


















































೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೩, ೨೦೧೩ ಭಾಗ ೩ 
ಕ್ರ.ಸಂ. ಅಧಿಕಾರಿಗಳ ಹೆಸರು ಮತ್ತು ಹುದ್ದೆ ದೂರವಾಣಿ ಸಂಖ್ಯೆ ಮೊಬೈಲ್‌ ಸಂಖ್ಯೆ 
1 ಶ್ರೀ. ಎನ್‌.ಎ.ಶೇಟ್‌ 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 08386-222270 9448995922 
ಕುಮಟಾ ಉಪವಿಭಾಗ, ಕುಮಟಾ 
4(1) ಬಿ (ಸ) : ಅಧಿಕಾರಿಗಳ ಮತ್ತು ನೌಕರರ ನಿರ್ದೇಶಿಕೆ - ದಿನಾಂಕ 1-4-2012ಕ್ಕೆ ಇದ್ದಂತೆ 
ಕ್ರ.ಸಂ. ಹೆಸರು ಹುದ್ದೆ ದೂರವಾಣಿ ಸಂಖ್ಯೆ 
1, ಶ್ರೀ. ಪಿ.ಎನ್‌.ನಾಯ್ಕ ಮಾರಾಟಾಧಿಕಾರಿ ಹೊನ್ನಾವರ 9448778298 
2 ಶ್ರೀಮತಿ ಸುರೇಖಾ ಎಲ್‌. ಬಾಳೇರಿ ಅಧೀಕ್ಷಕರು 08386-222270 
3 ಶ್ರೀ. ಜಿ.ಕೆ.ಭಟ್ಟ ಹಿರಿಯ ನಿರೀಕ್ಷಕರು 08386-222270 
4. ಶ್ರೀಮತಿ ಸುಮನಾ ಎಮ್‌. ನಾಯ್ಕ ದ್ವಿದ.ಸ. 08386-222270 
೨. ಶ್ರೀಮತಿ ಶಾರದಾ ಎನ್‌. ಕವರಿ ದ್ವಿದ.ಸ. 08386-222270 
6. ಶ್ರೀ. ಆಯ್‌. ಎಂ. ನಾಗೇಕರ ಜವಾನ 08386-222270 




















4(1) ಬಿ (೫) : ಅಧಿಕಾರಿ / ನೌಕರರು, ಹುದ್ದೆ, ಹೆಸರು ಮತ್ತು ವೇತನ ವಿವರ: 
ಕುಮಟಾ ಉಪವಿಭಾಗದ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಪಡೆಯುತ್ತಿರುವ ಮಾಸಿಕ ವೇತನದ ವಿವರಗಳು ದಿನಾ೦ಕ 1-4-2012ಕ್ಕೆ ಇದ್ದಂತೆ 







































































ಮೂಲ ನಿವ್ನಳ 
ಕ್ರಸಂ. ಸಿಬ್ಬಂದಿಯ ಹೆಸರು ಹುದ್ದೆ ಒಟ್ಟು ಕಡಿತ ಮೊತ್ತ ಚ 
ಈ % ವೇತನ ಘೆ ತ ವೇತನ 
1 ಶ್ರೀ. ಎನ್‌.ಎ.ಶೇಟ್‌ ಸಹಕಾರಿ ಸಂಘಗಳ 20550 39354 12827 26527 
ಸಹಾಯಕ ನಿಬಂಧಕರು 
ಕುಮಟಾ 
2 ಶ್ರೀ. ಪಿ.ಎನ್‌.ನಾಯ್ಕ ಮಾರಾಟಾಧಿಕಾರಿ 29600 31672 11205 20467 
ಹೊನ್ತಾವರ 
3 ಶ್ರೀಮತಿ ಸುರೇಖಾ ಎಲ್‌. ಬಾಳೇರಿ ಅಧೀಕ್ಷಕರು 22800 24446 2820 21626 
4 ಶ್ರೀ. ಜಿ.ಕೆ.ಭಟ್ಟ ಹಿರಿಯ ನಿರೀಕ್ಷಕರು 19500 20915 2458 18457 
5 ಶ್ರೀಮತಿ ಸುಮನಾ ಎಮ್‌. ನಾಯ್ಕ ದ್ವಿದ.ಸ. 15600 16742 4241 12501 
6 ಶ್ರೀಮತಿ ಶಾರದಾ ಎನ್‌. ಕವರಿ ದ್ವಿದ.ಸ. 11600 12462 2313 10149 
7 ಶ್ರೀ. ಆಯ್‌. ಎಂ. ನಾಗೇಕರ ಜವಾನ 16800 18326 1260 17066 
41) ಬಿ (XD : ಯೋಜನೆಯ ವಿವರಗಳನ್ನು ಸೂಚಿಸುವ ಪ್ರಸ್ತಾವಿತ ವೆಚ್ಚಗಳನ್ನು ಮಾಡಲಾದ ಬಟಾವಡೆಗಳ ವರದಿಯ ವಿವರ 
2010-11, 2011-12ನೇ ಸಾಲಿನ ಬಿಡುಗಡೆಯಾಗಿರುವ ಅನುದಾನದ ವಿವರ 
ಪ್ರಯಾಣ ವೆಚ ಸಾಮಾನ್ಯ ವೆಚ್ಚಗಳು ದೂರವಾಣಿ ವೆಚ್ಚ ಕಟ್ಟಡ ವೆಚ್ಚ 
ಜಡ ರ್‌ ಜಡ ಟ ಒ 
ಕ್ರಸಂ. ಅವಧಿ 041 051 052 071 
ಬಿಡುಗಡೆ ವೆಚ್ಚ ಬಿಡುಗಡೆ ವೆಚ್ಚ ಬಿಡುಗಡೆ ವೆಚ್ಚ ಬಿಡುಗಡೆ ವೆಚ್ಚ 
I 2010-11 0.45 0.45 0.52 0.52 0.08 0.08 0.70 0.70 
2 2011-12 0.15 — 0.12 0.10 0.03 — 0.19 0.02 



































41) ಬಿ (2೩10 ಹಣ ಹಂಚಿಕೆ ಮಾಡಿದ ವಿವರಗಳನ್ನೊಳಗೊಂಡಂತೆ ಕಾರ್ಯಕ್ರಮಗಳ ಫಲಾನುಭವಿಗಳ ವಿವರ ಹಾಗೂ ಸಹಾಯಧನ ಕಾರ್ಯಕ್ರಮಗಳನ್ನು 
ಅನುಷ್ಠಾನಗೊಳಿಸುವ ವಿಧಾನ 31-3-2012ಕ್ಕೆ ಇದ್ದಂತೆ 




















ಗುರಿ ಬಿಡುಗಡೆ ಮಾಡಿದ ಮೊಬಲಗು ವಿತರಿಸಿದ ಮೊಬಲಗು 

ಕ್ರಸಂ. ಯೋಜನೆಗಳು 
ಣ್‌ ಭೌತಿಕ ಆರ್ಥಿಕ ಭೌತಿಕ ಆರ್ಥಿಕ ಭೌತಿಕ ಆರ್ಥಿಕ 
1 ರಾಜ್ಯ 5 1.50 1 1.50 1 1.50 
1 1.00 1.00 1.00 
ಜಿಲ್ಲಾ ಪಂಚಾಯತ 3 3.93 3 3.95 3 3.95 
ತಾಲೂಕಾ ಪಂಚಾಯತ 1 4.18 1 4.18 1 4.18 
































ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೩, ೨೦೧೩ 














































































































ಭಾಗ ೩ 
ಫಲಾನುಭವಿಗಳ ವಿವರ ಈ ಕೆಳಗಿನಂತೆ ಇರುತ್ತದೆ. 
2011-12ನೇ ಸಾಲಿನ ಅಂತ್ಯಕ್ಕೆ ಇದ್ದಂತೆ ಯೋಜನೆಗಳನ್ನು ಅನುಷ್ಠಾನಗೊಳಿಸಿದ ವಿವರ 
1. ರಾಜ್ಯ ಯೋಜನೆ: ಅಲ್ಪ ಸಂಖ್ಯಾತ ಮತ್ತು ಹಿಂದುಳಿದ ವರ್ಗದ ಸದಸ್ಯರನ್ನು ಎಲ್ಲಾ ವಿಧವಾದ ಸಹಕಾರಿ 
ಸಂಘಗಳಲ್ಲಿ ಸದಸ್ಯರನ್ನಾಗಿಸಲು ಸಹಾಯಧನ 
(ರೂ. ಲಕ್ಷಗಳಲ್ಲಿ) 
ಬಿಡುಗಡೆ ಮಾಡಿದ 
ಕ್ಷ ಗುರಿ ವಿತರಿಸಿದ ಮೊಬಲಗು 
ಜತ ಸಹಕಾರ ಸಂಘಗಳ ಹೆಸರು ಮೊಬಲಗು 
೦. 
ಭೌತಿಕ ಆರ್ಥಿಕ ಭೌತಿಕ ಆರ್ಥಿಕ ಭೌತಿಕ ಆರ್ಥಿಕ 
ವವಸಾಯ ಸೇವಾ ಸಹಕಾರಿ ಸಂಘ ನಿ. ಕೊಡಾಣಿ 92 0.276 92 0.276 92 0.276 
2 | ಅಭ್ದುದಯ ಮಹಿಳಾ ವಿವಿದೋದೇಶಗಳ ಸಹಕಾರಿ 
ಠಿ 0 760 0.76 364 0.364 364 0.364 
ಸಂಘ ನಿ. ಭಟ್ಟಳ 
3 | ನಾಖುದಾ ಅಲಸಂಖ್ಧಾತರ ವಿವಿದೋದ್ದೇಶಗಳ 
pp ರಿ ಈ 200 0.20 200 0.20 200 0.20 
ಸಹಕಾರಿ ಸಂಘ ನಿ. ಗುಡ್ಡಕಾಗಾಲ 
ಬಿ. ವಿಶೇಷ ಘಟಕ ಯೋಜನೆಯಡಿ ಹಿಂದುಳಿದ ವರ್ಗದವರನ್ನು ಎಲ್ಲಾ ವಿಧದ ಸಹಕಾರ ಸಂಘಗಳಲ್ಲಿ ಸದಸ್ಯರನ್ನಾಗಿಸಲು ಸಹಾಯಧನ 
ಬಿಡುಗಡೆ ಮಾಡಿದ 
ಗುರಿ ವಿತರಿಸಿದ ಮೊಬಲಗು 
ಕ್ರಸಂ. ಸಹಕಾರ ಸಂಘಗಳ ಹೆಸರು ಮೊಬಲಗು 
ಭೌತಿಕ ಆರ್ಥಿಕ ಭೌತಿಕ ಆರ್ಥಿಕ ಭೌತಿಕ ಆರ್ಥಿಕ 
1 ಅಭ್ಯುದಯ ಮಹಿಳಾ ವಿವಿದೋದೇಶಗಳ ಸಹಕಾರಿ 
0 72 0.072 160 0.16 160 0.16 
ಸಂಘ ನಿ. ಭಟ್ಟಳ 
2 ಕಲ್ಪತರು ನೀರಾವರಿ ಸಹಕಾರಿ ಸಂಘ ನಿ. ಕೆರವಳ್ಳಿ 250 0.50 250 0.50 250 0.50 
1374 1.808 1066 1.50 1066 1.50 
ಸಿ. ಪರಿಶಿಷ್ಟ ಜಾತಿ/ಪ.ಪಂಗಡ/ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರ ಸಹಕಾರಿ ಸಂಘಗಳಿಗೆ ಹಣಕಾಸು ಸಹಾಯ 
ಬಿಡುಗಡೆ ಮಾಡಿದ 
ಗುರಿ ವಿತರಿಸಿದ ಮೊಬಲಗು 
ಕ್ರಸಂ. ಸಹಕಾರ ಸಂಘಗಳ ಹೆಸರು ಮೊಬಲಗು 
ಭೌತಿಕ ಆರ್ಥಿಕ ಭೌತಿಕ ಆರ್ಥಿಕ ಭೌತಿಕ ಆರ್ಥಿಕ 
| ನಾಖುದಾ ಅಲ್ಪಸಂಖ್ಯಾತರ ವಿವಿದೋದ್ದೇಶಗಳ ಈ 168 i ಗ | 160 
ಸಹಕಾರಿ ಸಂಘ ನಿ ಗುಡಕಾಗಾಲ i R " 














11. ಜಿಲ್ಲಾ ಪಂಚಾಯತ ಯೋಜನೆ 


(ಎ) ವಿವಿಧ ವರ್ಗದ ಸಹಕಾರ ಸಂಘಗಳಿಗೆ ಶೇರು ಬಂಡವಾಳ ಸಹಾಯ / ಎನ್‌.ಸಿ.ಡಿ.ಸಿ. 
(ರೂ. ಲಕ್ಷಗಳಲ್ಲಿ) 

















ಬಿಡುಗಡೆಯಾದ 
ಕ್ರಸಂ. ಸಹಕಾರ ಸಂಘಗಳ ಹೆಸರು ಗುರಿ ವಿತರಿಸಿದ ಮೊಬಗಲು 
ಮೊಬಲಗು 
1 ಕಲ್ಪತರು ನೀರಾವರಿ ಸಹಕಾರಿ ಸಂಘ ನಿ. ಕೆರವಳ್ಳಿ ಭೌತಿಕ ಆರ್ಥಿಕ ಭೌತಿಕ ಆರ್ಥಿಕ ಭೌತಿಕ ಆರ್ಥಿಕ 
| 1.45 1 1.45 | 1.45 
pi ಪರಿಶಿಷ್ಟ ಜಾತಿ/ಪ.ಪಂಗಡ ಸಪಾಯಿ 
by 1 1.45 1 1.45 1 1.45 
ಕರ್ಮಚಾರಿಗಳ ಸಹಕಾರಿ ಸಂಘ ನಿ. 
































(ಬಿ) ವಿವಿಧ ವರ್ಗದ ಸಹಕಾರ ಸಂಘಗಳಿಗೆ ಸಹಾಯಧನ (ಎನ್‌.ಸಿ.ಡಿ.ಸಿ) ಯೋಜನೆ 























ಬಿಡುಗಡೆಯಾದ 
ಗುರಿ ವಿತರಿಸಿದ ಮೊಬಗಲು 
ಕ್ರಸಂ. ಸಹಕಾರ ಸಂಘಗಳ ಹೆಸರು ಮೊಬಲಗು 
ಭೌತಿಕ ಆರ್ಥಿಕ ಭೌತಿಕ ಆರ್ಥಿಕ ಭೌತಿಕ ಆರ್ಥಿಕ 
1 ಉ.ಕ.ಜಿಲ್ಲಾ ಕುಂಬಾರರ ಕುಶಲ ಕರ್ಮಿಗಳ 
24 1 1.00 1 1.00 1 1.00 
ಸಹಕಾರಿ ಸಂಘ ನಿ, ಕೋಡ್ಬಣಿ 




















111 ತಾಲೂಕಾ ಪಂಚಾಯತ ಯೋಜನೆ 


೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೩, ೨೦೧೩ ಭಾಗ ೩ 





(ಎ) ವ್ಯವಹಾರ ಕಟ್ಟಡ ಮತ್ತು ಮಹಿಳಾ ಸಹಕಾರ ಸಂಘಗಳಿಗೆ ಸಾಲಗಳು (ದುಡಿಯುವ ಬಂಡವಾಳ) 





























ಸ ಚ ಬಿಡುಗಡೆಯಾದ ವಿತರಿಸಿದ 

ತ ಸಹಕಾರ ಸಂಘಗಳ ಹೆಸರು ಮೊಬಲಗು ಮೊಬಗಲು 

೦. 

ಭೌತಿಕ | ಆರ್ಥಿಕ | ಭೌತಿಕ | ಆರ್ಥಿಕ ಭೌತಿಕ | ಆರ್ಥಿಕ 
1 ಶ್ರೀ. ರಕ್ಷಾ ಮಹಿಳಾ ವಿವಿದೋದ್ದೇಶಗಳ ಸಹಕಾರಿ ಸಂಘ ನಿ. ಕುಮಟಾ 1 4.18 1 4.18 1 4.18 














4(1) ಬಿ (511) : ರಿಯಾಯತಿಗಳು, ಅಪ್ಪಣೆ ಪತ್ರಗಳು ಅಥವಾ ಅಧಿಕಾರ ಪತ್ರಗಳನ್ನು ಪಡೆದವರ ವಿವರಗಳು: 
- ಯಾವುದೇ ರಿಯಾಯತಿ, ಅಪ್ಪಣೆ ಪತ್ರ ಮಂಜೂರು ಇರುವುದಿಲ್ಲ - 
4(1) ಬಿ KW: ವಿದ್ಯುನ್ಮಾನ ರೂಪಕ್ಕೆ ಪರಿವರ್ತಿಸುವ ಮಾಹಿತಿಗೆ ಸಂಬಂಧಿಸಿದ ವಿವರಗಳು: 


ಈ ಕಾರ್ಯಾಲಯದ ಅಧಿಕಾರಿಗಳ ಮತ್ತು ಸಿಬ್ಬಂದಿ ವರ್ಗದವರ ವೇತನದ ವಿವರಗಳನ್ನು ಮಾನವ 
ಸಂಪನ್ಮೂಲ ನಿರ್ವಹಣೆ ಪದ್ಧತಿ (ಹೆಚ್‌.ಆರ್‌.ಎಂ.ಎಸ್‌)ಯಲ್ಲಿ ತೊಡಗಿಸಿದೆ. 
4(1) ಬಿ ಯಖಳ): ಸಾರ್ವಜನಿಕ ಉಪಯೋಗಕ್ಕಾಗಿ ಗ್ರಂಥಾಲಯವನ್ನು ಅಥವಾ ವಾಚಲನಾಲಯವನ್ನು ನಿರ್ವಹಿಸುತ್ತಿದ್ದಲ್ಲಿ ಅದರ ಕೆಲಸದ 
ಸಮಯವನ್ನೊಳಗೊಂಡಂತೆ ಮಾಹಿತಿ ಪಡೆಯಲು ಸಾರ್ವಜನಿಕರಿಗೆ ಲಭ್ಯವಿರುವ ಸೌಲಭ್ಯಗಳ ವಿವರಗಳು:- 
- ಇರುವುದಿಲ್ಲ - 
4(1) ಬಿ (XKVD : ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳ ಹೆಸರು ಪದನಾಮ ಮತ್ತು ಇತರ ವಿವರಗಳು: 




















ಕ್ರಸಂ. ಅಧಿಕಾರಿಗಳ ಹೆಸರು ಮತ್ತು ಹುದ್ದೆ ವಿವರ 
1 | ಶ್ರೀ. ಎನ್‌.ಎ.ಶೇಟ್‌ ಸಾರ್ವಜನಿಕ ಮಾಹಿತಿ ಪ್ರಾಧಿಕಾರ ಹಾಗೂ ಸಹಕಾರ ಸಂಘಗಳ 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಸಹಾಯಕ ನಿಬಂಧಕರು, ಕುಮಟಾ ಉಪವಿಭಾಗ, ಕುಮಟಾ 
ಕುಮಟಾ ಉಪವಿಭಾಗ, ಕುಮಟಾ 
2. | ಶ್ರೀಮತಿ ಸುರೇಖಾ ಎಲ್‌. ಬಾಳೇರಿ, ಅಧೀಕ್ಷಕರು ಸಹಕಾರಿ ಸಹಾಯಕ ಸಾರ್ವಜನಿಕ ಮಾಹಿತಿ ಪ್ರಾಧಿಕಾರ ಹಾಗೂ 
ಸಂಘಗಳ ಸಹಾಯಕ ನಿಬಂಧಕರ ಕಚೇರಿ ಕುಮಟಾ ಅಧೀಕ್ಷಕರು. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಚೇರಿ, 
ಉಪವಿಭಾಗ, ಕುಮಟಾ ಕುಮಟಾ ಉಪವಿಭಾಗ, ಕುಮಟಾ 








41) ಬಿ (XVID : ನಿಯಮಿಸಬಹುದಾದಂತಹ ಇತರ ಮಾಹಿತಿಯನ್ನು ಪ್ರಕಟಿಸುವುದು 


ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕುಮಟಾ ಉಪವಿಭಾಗ, ಕುಮಟಾ ಕಾರ್ಯಾಲಯಕ್ಕೆ ಮಾಹಿತಿ ಹಕ್ಕು ಪ್ರಾಧಿಕಾರ ಸಾರ್ವಜನಿಕ / ಸಹಾಯಕ 
ಸಾರ್ವಜನಿಕ ಮತ್ತು ಮೇಲ್ಮನವಿ ಪ್ರಾಧಿಕಾರ ಮಾಹಿತಿ 


ಅಧಿಕಾರಿಗಳ ಪಟ್ಟಿ 





ಅಧಿಕಾರಿಗಳ ನೇಮಕಾತಿ 
ಅಧಿಸೂಚನೆ ಸಂಖ್ಯೆ ಮತ್ತು 
ದಿನಾಂಕ 


ದೂರವಾಣಿ ಸಂಖ್ಯೆ ಮತ್ತು 
ಮೊಬೈಲ್‌ ಸಂಖ್ಯೆ 


(೮೬ 


ಇಲಾಖೆ ಕಚೇರಿಯ ಹೆಸರು ಮತ್ತು ವಿಳಾಸ ಪದನಾಮ 


24 
೦ 





1. | ಸಹಕಾರ ಇಲಾಖೆ | ಸಹಕಾರ ಸಂಘಗಳ ಸಹಾಯಕ ಸಾರ್ವಜನಿಕ | ಕಚೇರಿ 222270 
ಮಾನ್ಯ ಸಹಕಾರ ಸಂಘಗಳ 


ನಿಬಂಧಕರ ಕಚೇರಿ, ಕುಮಟಾ ಮಾಹಿತಿ ಮೊಬೈಲ್‌ 9448995922 
ನಿಬಂಧಕರು ಕರ್ನಾಟಕ ರಾಜ್ಯ 
ಉಪವಿಭಾಗ, ಎ.ಪಿ.ಎ೦.ಸಿ. ಪ್ರಾಧಿಕಾರಿ ೨ 
ಬೆಂಗಳೂರು ಇವರ ಅಧಿಸೂಚನೆ 
ಯಾರ್ಡ, ಕುಮಟಾ 


ಸಂಖ್ಯೆ ಎ.ಡಿ.ಎಂ/ಆರ್‌ಐಎಸಿ/ 
17/05-06, ದಿ: 22-9-2005 





2. | ಸಹಕಾರ ಇಲಾಖೆ ಅಧೀಕ್ಷಕರು, ಸಹಕಾರ ಸಂಘಗಳ | ಸಹಾಯಕ ಕಚೇರಿ 
ಸಹಾಯಕ ನಿಬಂಧಕರ ಕಚೇರಿ, ಸಾರ್ವಜನಿಕ | 222270 


























ಕುಮಟಾ ಉಪವಿಭಾಗ, ಮಾಹಿತಿ ಮೊಬೈಲ್‌ -ಸದರ- 
ಎ.ಪಿ.ಎಂ.ಸಿ. ಯಾರ್ಡ, ಪ್ರಾಧಿಕಾರಿ 8970133571 
ಕುಮಟಾ 

3. | ಸಹಕಾರ ಇಲಾಖೆ | ಸಹಕಾರ ಸಂಘಗಳ ಉಪ ಮೇಲ್ಮನವಿ ಕಚೇರಿ 
ನಿಬಂಧಕರು, ಉತ್ತರ ಕನ್ನಡ ಪ್ರಾಧಿಕಾರ 226454 -ಸದರ- 
ಜಿಲ್ಲೆ, ಕಾರವಾರ 9448876816 





PR - 1528 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೩, ೨೦೧೩ ೯ 





ಕಂದಾಯ ಸಚಿವಾಲಯ 
ಅಧಿಸೂಚನೆ 
ನಮೂನೆ-29 


68ನೇ ಪ್ರಕರಣದ (5)ನೇ ಉಪ-ಪ್ರಕರಣದ ಮೇರೆಗಿನ ಘೋಷಣೆ-ನಿಯಮ 96. 


ಕರ್ನಾಟಕ ಭೂ ಕಂದಾಯ ಅಧಿನಿಯಮ (1964)ರ 68ನೇ ಪ್ರಕರಣದ (5)ನೇ ಉಪ ಪ್ರಕರಣದಿಂದ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, 
ಸದರಿ ಪ್ರಕರಣದ (1ನೇ ಉಪ ಪ್ರಕರಣದ ಮೇರೆಗೆ ಹೊರಡಿಸಿದ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಗೊಂಡ ದಿನಾಂಕ: 29-03-2012ರ ಸಂಖ್ಯೆ: 
ಎಲ್‌ಎನ್‌ಡಿ(ಎನ್‌)/ಸಿಆರ್‌/71/11-12, ದಿನಾ೦ಕ: 27-02-2012 ಕ್ರಮ ಸಂಖ್ಯೆಯ ಅಧಿಸೂಚನೆಯ ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿದ ಮತ್ತು ಕೆಳಗಿನ 
ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ 'ಬಿ' ಖರಾಬು ಕಾಲುದಾರಿ ಜಮೀನು ಸಾರ್ವಜನಿಕರ ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ವ್ಯವಹರಣೆಗಳ ದಾಖಲಾತಿ 
ಹಾಗೂ ಜಿಲ್ಲಾಧಿಕಾರಿ, ಬೆಂಗಳೂರು ನಗರ ಜಿಲ್ಲೆ ಇವರ ವರದಿ ಮೇರೆಗೆ ಪರಿಶೀಲಿಸಿದ ನಂತರ "ಬಿ' ಖರಾಬು ಕಾಲುದಾರಿ ಜಮೀನಿನ ಮೇಲಣ 
ಸಾರ್ವಜನಿಕರ ಹಾಗೂ ವ್ಯಕ್ತಿಗಳ ಎಲ್ಲಾ ಹಕ್ಕುಗಳು ಕೊನೆಗೊಳ್ಳತಕ್ಕದೆಂದು ಈ ಮೂಲಕ ಘೋಷಿಸಿದೆ. 


ಜಮೀನು ಇರುವ ಗ್ರಾಮ 
ತಾಲ್ಲೂಕು 

ಜಿಲ್ಲೆ 

ಸದರಿ ಭಾಗದ ವರ್ಣನೆ 


ಸರಿ ಸುಮಾರು ವಿಸ್ತೀರ್ಣ 
ಸಾರ್ವಜನಿಕ ರಸ್ತೆ/ ಬೀದಿ/ ಗಲ್ಲಿ/ದಾರಿ ಅಥವಾ 


ಅದರ ಭಾಗ 
ಮೇರೆಗಳು 


PR. 1527 


ಅನುಸೂಚಿ 


ಹೊಸಹಳ್ಳಿ ಗ್ರಾಮ 

ಬೆಂಗಳೂರು ದಕ್ಷಿಣ ತಾಲ್ಲೂಕು 

ಬೆಂಗಳೂರು ನಗರ ಜಿಲ್ಲೆ 

ಕಾಲುದಾರಿ “ಬಿ' ಖರಾಬು ಜಮೀನು 

ಹೊಸಹಳ್ಳಿ ಗ್ರಾಮದ ಸ.ನಂ. 24/, 24/2, 24/3 ರಲ್ಲಿ 0-03 ಗುಂಟೆ ವಿಸ್ತೀರ್ಣದ 
ಜಮೀನು. 


ಹೊಸಹಳ್ಳಿ ಗ್ರಾಮ 


ಪೂರ್ವಕ್ಕೆ: ಸ.ನಂ. 24/1 ಮತ್ತು 24/2 ರ ಜಮೀನು 

ಪಶ್ಚಿಮಕ್ಕೆ: ಸ.ನಂ. 24/ ಮತ್ತು 24/2 ರ ಜಮೀನು 

ಉ ರಕ್ಕೆ: ಸ.ನಂ. 23 ರ ಜಮೀನು. 

ದಕ್ಷಿಣಕ್ಕೆ: ಬಿ.ಡಿ.ಎ. ರಸ್ತೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಉಮಾದೇವಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂ ಮಂಜೂರಾತಿ-1). 


PUBLIC WORKS, PORTS AND INLAND WATER TRANSPORT DEPARTMENT 


NATIONAL HIGHWAYS 


No: SE NH PPP/AEE/AE2/NH13/RFQ /CTA-SMG/2012-13 Dated:-27.11-2012 


INVITATION FOR QUALIFICATION 


REQUEST FOR QUALIFICATION is invited for Two Lanning With Paved Shoulders Of Chitradurga - Shimoga 
Section Of NH 13 From Km 422.00 To 528.300 Under NHDP-IVA Under NHDP-IVA In The State Of Karnataka ToBe 


Executed On Design Build Finance Operate And Transfer Basis (Public Private Partnership) for a pre-agreed 


concession period brief particulars are as follows: 


Sale of RFQ Document 


Cost of Document 


Deadline for Submission 


From: 30.11.2012 between office hours (Excluding) Holidays) 


Rs. 40000-00 (Non-refundable), in the form of DD in favour of Superintending 


Engineer, PPP Cell. National Highways Bangalore Payable at Bangalore 


28.12-2012 (Upto 11.00 hrs) 


೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೩, ೨೦೧೩ ಭಾಗ ೩ 





The complete RFQ document can be downloaded from http:/morth.nic.in/ http://kpwd.gov.in or obtained from the 
Superintending Engineer (PPP), , National Highway Zone , PWD Annex Building, K.R.Circle, Bangalore. 560001 Ph: 080- 
22276601 /05 (Telefax) 


Superintending Engineer,(PPP Cell) 


National Highways, Bangalore 
ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, (ರಾಷ್ಟ್ರೀಯ ಹೆದ್ದಾರಿಗಳು) 
ಸಂ: ಅಇಂ/ರಾಹೆ/ಪಿಪಿಪಿ/ಸಕಾಅ/ಅಆಂ/ಆರ್‌.ಎಫ್‌.ಕ್ಯೂ/ಅರ್ಹತೆ ಆಹ್ವಾನ ಪ್ರಕಟಣೆ/2012-13 ದಿನಾಂಕಃ 27.11.2012 
ಅಧೀಕ್ಷಕ ಇಂಜಿನಿಯರ್‌ರವರ ಕಛೇರಿ,(ಪಿಪಿಪಿ ಸೆಲ್‌)ರಾಷ್ಟ್ರೀಯ ಹೆದ್ದಾರಿಗಳು, ಬೆಂಗಳೂರು. 
ಅರ್ಹತೆ ಆಹ್ವಾನ ಪ್ರಕಟಣೆ 


ಕರ್ನಾಟಕ ರಾಜ್ಯ ರಾಜ್ಯಪಾಲರ ಹೆಸರಿನಲ್ಲಿ ಅಧೀಕ್ಷಕ ಇಂಜಿನಿಯರ್‌ ಪಿಪಿಪಿ ಸೆಲ್‌ ರಾಷ್ಟೀಯ ಹೆದ್ದಾರಿಗಳು ಬೆಂಗಳೂರು ಇವರ 
ಕಛೇರಿಯಿಂದ ರಾಷ್ಟೀಯ ಹೆದ್ಬಾರಿ-13ರ, ಕ ಚಿತ್ರದುರ್ಗ -ಶಿವಮೊಗ್ಗ ಸೆಕ್ಷನ್‌ ಕಿಮಿ 422.00 ರಿಂದ 528.30 ವರೆಗಿನ ರಸ್ತೆಯನ್ನು ಡಿಬಿಎಫ್‌ಓಟಿ 
ಆಧಾರದ ಮೇಲೆ ಪೇವ್ಡ್‌ ಷೋಲ್ಡರ್‌ ಸಹಿತ ದ್ವಿಪಥ ರಸ್ತೆಯನ್ನಾಗಿ ಅಭಿವೃದ್ಧಿ ಪಡಿಸಲು ಅರ್ಹತೆಗಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. 


ಆರ್‌.ಎಫ್‌.ಕ್ಯೂ ಡಾಕ್ಕೂಮೆಂಟ್‌ಗಳನ್ನು ಪಡೆಯುವ :  30.112012ರಿ೦ದ ಕಛೇರಿ ಸಮಯದಲ್ಲಿ(ರಜೆ ದಿನ ಹೊರತುಪಡಿಸಿ) 


ದಿನಾಂಕ 

ಡಾಕ್ಯೂಮೆಂಟ್‌ ಪಡೆಯಲು ಇಟ್ಟ ಮೊತ್ತ : ರೂ 40,000/-(ಹಿ೦ದಿರುಗಿಸದ) ಡಿ.ಡಿ.ರೂಪದಲ್ಲಿ ಅಧೀಕ್ಷಕ ಇಂಜಿನಿಯರ್‌, 
ಪಿ.ಪಿ.ಪಿ ಸೆಲ್‌ ರಾಷ್ಟೀಯ ಹೆದ್ದಾರಿಗಳು ಇವರ ಹೆಸರಿನಲ್ಲಿ ಪಡೆಯುವುದು. 

ಸಲ್ಲಿಸಲು ಅಂತಿಮ ದಿನಾಂಕ :  28.12.2012(11.00ಗಂ೦ಟಿವರೆಗೆ) 


ಆರ್‌.ಎಫ್‌.ಕ್ಕೂನ ಸಂಪೂರ್ಣ ಡಾಕ್ಕೂಮೆಂಟ್‌ನ್ನು ಕೇಂದ್ರ ರಸ್ತೆ ಸಾರಿಗೆ ಮಂತ್ರಾಲಯ/ಕರ್ನಾಟಕ ಸರ್ಕಾರದ ವೆಬ್‌ ಸೈಟ್‌ ಗtp//morth.nic.in/ 
htip://kpwd.gov.in ನಲ್ಲಿ ಅಥವ ಅಧೀಕ್ಷಕ ಇಂಜಿನಿಯರ್‌ (ಪಿಪಿಪಿಸೆಲ್‌) ರಾಷ್ಟ್ರೀಯ ಹೆದ್ದಾರಿಗಳು, ಪಿ.ಡಬ್ಲ್ಯೂಡಿ ಪೂರಕ ಕಟ್ಟಡ, ಕೆ.ಆರ್‌.ವೃತ್ತ 
ಬೆಂಗಳೂರು ಇವರ ಕಛೇರಿಯಿಂದ ಪಡೆಯಬಹುದಾಗಿದೆ. (ಟೆಲಿಫಾಕ್ಟ್‌ ಸಂಖ್ಯೆ: 080 22276601/05) 
ಅಧೀಕ್ಷಕ ಇಂಜಿನಿಯರ್‌,(ಪಿಪಿಪಿ ಸೆಲ್‌) 
ರಾಷ್ಟ್ರೀಯ ಹೆದ್ದಾರಿಗಳು, ಬೆಂಗಳೂರು. 


PUBLIC WORKS, PORTS AND INLAND WATER TRANSPORT DEPARTMENT (NATIONAL HIGHWAYS) 
No: SE NH PPP/AEE/AE2/NH13/RFQ /CTA-SMG/2012-13 Dated:-27.11-2012 
INVITATION FOR QUALIFICATION 


The Authority intends to pre-qualify Applicants who will be eligible for participation in the Bid Stage, for award of the 
project through competitive bidding, in accordance with the procedure set out in RFQ FOR TWO LANNING WITH PAVED 
SHOULDERS OF CHITRADURGA - SHIMOGA SECTION OF NH 13 FROM KM 422.00 TO 528.300 UNDER NHDP-IVA IN THE 
STATE OF KARNATAKA TO BE EXECUTED ON DESIGN BUILD FINANCE OPERATE AND TRANSFER BASIS (PUBLIC 
PRIVATE PARTNERSHIP) FOR A PRE-AGREED CONCESSION PERIOD on the basis of e-tendering as per following details: 


The bid documents are available on website http://morth.nic.in/ http://kpwd.gov.in and http://eproc.karnataka.gov.in under 
login for bidders from 3.12.2012 to 27.12.2012. 


Date, Time and Venue of Pre-Application Conference: On 11.12.2012 at 11.00 hrs, at the Office of the Superintending 
Engineer , National Highways, PPP Cell, K.R.Circle, Bangalore, 


Last date & time of sale of Bid Document : 27.12.2012 upto 17.00 hrs. 
Last date, time of submission of e-bids : 28.12.2012 upto 11.00 hrs. 
Opening of Applications : 28.12.2012 at 11.30 hrs. 


The completed bid document can be submitted at http://eproc.karnataka.gov.in 


It is clarified that, the bidders have to upload the details of DD towards the cost of bid document and tender processing fee, 
before the last date & time of sale of bid documents mentioned in the e-tendering process/RFQ on e-tendering portal, otherwise it 
will not be possible for them to upload the e-tender documents on the e-tendering portal. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೩, ೨೦೧೩ ೧೧ 





The authorized signatory holding Power of Attorney shall only be the Digital Signatory. In case authorized signatory holding 
Power of Attorney and Digital Signatory are not the same, the bid shall be considered non-responsive. 


Amendments/Corrigendum, if any, would be hoisted on the http:/morth.nic.in/ http://kpwd.gov.in and 
http://eproc.karnataka.gov.in 


Address for Communication: 


ATTN. OF ಕ್ವ Sri. VIJAYAKUMAR CHAVADANNAVAR 
DESIGNATION 2 Superintending Engineer (PPP Cell) 

Office of the Chief Engineer, National Highways, || Floor , PWD 
ADDRESS 

Annex Building K.R.Circle, BANGALORE. Karnataka State. 
PHONE NO 2 080-22276601 
FAX NO _ 080-22276605 
E-MAIL ADDRESS: ಕ sepppbng@yahoo.in 

Superintending Engineer,(PPP Cell) 
PR.1557 National Highways, Bangalore 


PUBLIC WORKS, PORTS AND INLAND WATER TRANSPORT DEPARTMENT 
NATIONAL HIGHWAYS 
No: SE NH PPP/AEE/AE2/NH212/RFQ /Gund-Koll/2012-12 Dated:-27.11-2012 
INVITATION FOR QUALIFICATION 
REQUEST FOR QUALIFICATION is invited for Two Lanning With Paved Shoulders Of Kerala Border- Kollegal Section 


of NH-212 from Km 117.60 To Km 268.40 Under NHDP-IVA In The State Of Karnataka To Be Executed On Design Build 


Finance Operate And Transfer Basis (Public Private Partnership) for a pre-agreed concession period brief particulars are 


as follows: 

Sale of RFQ Document ಕ From: 30.11.2012 between office hours( Excluding Holidays) 

Cost of Document | Rs. 55000-00 (Non-refundable), in the form of DD in favour of Superintending 
Engineer, PPP Cell. National Highways Bangalore Payable at Bangalore 

Deadline for Submission ; 28.12-2012 (Upto 11.00 hrs) 


The complete RFQ document can be downloaded from http:/morth.nic.in/ http://kpwd.gov.in or obtained from 
the Superintending Engineer (PPP), , National Highway Zone , PWD Annex Building, K.R.Circle, Bangalore. 560001 
Ph: 080-22276601 /05 (Telefax) 


Superintending Engineer, (PPP Cell) 
National Highways, Bangalore 


ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, (ರಾಷ್ಟ್ರೀಯ ಹೆದ್ದಾರಿಗಳು) 
ಸಂ: ಅಇಂ/ರಾಹೆ/ಪಿಪಿಪಿ/ಸಕಾಅ/ಅಆಂ/ಆರ್‌.ಎಫ್‌.ಕ್ಯೂ/ಅರ್ಹತೆ ಆಹ್ವಾನ ಪ್ರಕಟಣೆ/2012-13 ದಿನಾಂಕಃ27.11.2012 
ಅಧೀಕ್ಷಕ ಇಂಜಿನಿಯರ್‌ರವರ ಕಛೇರಿ,(ಪಿಪಿಪಿ ಸೆಲ್‌)ರಾಷ್ಟ್ರೀಯ ಹೆದ್ದಾರಿಗಳು, ಬೆಂಗಳೂರು. 
ಅರ್ಹತೆ ಆಹ್ವಾನ ಪ್ರಕಟಣೆ 

ಕರ್ನಾಟಕ ರಾಜ್ಯ ರಾಜ್ಯಪಾಲರ ಹೆಸರಿನಲ್ಲಿ ಅಧೀಕ್ಷಕ ಇಂಜಿನಿಯರ್‌ ಪಿಪಿಪಿ ಸೆಲ್‌ ರಾಷ್ಟ್ರೀಯ ಹೆದ್ದಾರಿಗಳು ಬೆಂಗಳೂರು ಇವರ 
ಕಛೇರಿಯಿಂದ ರಾಷ್ಟ್ರೀಯ ಹೆದ್ದಾರಿ-212ರ, ಕೋರಿಗೋಡ್‌ -ಕೊಳ್ಳೇಗಾಲ್‌ ಸೆಕ್ಟನ್‌ ಕೇರಳ ಬಾರ್ಡರ್‌ ಇಂದ ಕೊಳ್ಳೇಗಾಲ್‌ ವರೆಗಿನ ಕಿಮಿ 117.60 
ಇಂದ ಕಿಮಿ 268.40 ರಸ್ತೆಯನ್ನು ಡಿಬಿಎಫ್‌ಓಟಿ ಆಧಾರದ ಮೇಲೆ ಪೇವ್ದ್‌ ಷೋಲ್ಡರ್‌ ಸಹಿತ ದ್ವಿಪಥ ರಸ್ತೆಯನ್ನಾಗಿ ಅಭಿವೃದ್ಧಿ ಪಡಿಸಲು 
ಅರ್ಹತೆಗಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. 


೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೩, ೨೦೧೩ ಭಾಗ ೩ 





ಆರ್‌.ಎಫ್‌.ಕ್ಯೂ ಡಾಕ್ಕೂಮೆಂಟ್‌ಗಳನ್ನು ಪಡೆಯುವ ದಿನಾಂಕ : 30.11.2012 ರಿಂದ ಕಛೇರಿ ಸಮಯದಲ್ಲಿ(ರಜೆ ದಿನ ಹೊರತು ಪಡೆಸಿ) 
ಡಾಕ್ಕೂಮೆಂಟ್‌ ಪಡೆಯಲು ಇಟ್ಟ ಮೊತ್ತ : ರೂ 55,000/-(ಹಿ೦ದಿರುಗಿಸದ) ಡಿ.ಡಿ.ರೂಪದಲ್ಲಿ ಅಧೀಕ್ಷಕ ಇಂಜಿನಿಯರ್‌, 

ಪಿ.ಪಿ.ಪಿ ಸೆಲ್‌ ರಾಷ್ಟ್ರೀಯ ಹೆದ್ದಾರಿಗಳು ಇವರ ಹೆಸರಿನಲ್ಲಿ ಪಡೆಯುವುದು. 
ಸಲ್ಲಿಸಲು ಅಂತಿಮ ದಿನಾಂಕ : 28.12.2012 (11.00ಗಂಟೆವರೆಗೆ) 


ಆರ್‌.ಎಫ್‌.ಕ್ಯೂನ ಸಂಪೂರ್ಣ ಡಾಕ್ಕೂಮೆಂಟ್‌ನ್ನು ಕೇಂದ್ರ ರಸ್ತೆ ಸಾರಿಗೆ ಮಂತ್ರಾಲಯ/ಕರ್ನಾಟಕ ಸರ್ಕಾರದ ವೆಬ್‌ ಸೈಟ್‌ 
೧110://1೧0ಗ0.೧10.1೧/ http://kpwd.gov.in ನಲ್ಲಿ ಅಥವಾ ಅಧೀಕ್ಷಕ ಇಂಜಿನಿಯರ್‌ (ಪಿಪಿಪಿಸೆಲ್‌) ರಾಷ್ಟೀಯ ಹೆದ್ದಾರಿಗಳು, ಪಿ.ಡಬ್ಲ್ಯೂ.ಡಿ ಪೂರಕ 
ಕಟ್ಟಡ, ಕೆ.ಆರ್‌.ವೃತ್ತ ಬೆಂಗಳೂರು ಇವರ ಕಛೇರಿಯಿಂದ ಪಡೆಯಬಹುದಾಗಿದೆ. (ಟೆಲಿಫಾಕ್ಟ್‌ ಸಂಖ್ಯೆ: 080 22276601/05) 


ಅಧೀಕ್ಷಕ ಇಂಜಿನಿಯರ್‌,(ಪಿಪಿಪಿ ಸೆಲ್‌) 
ರಾಷ್ಟೀಯ ಹೆದ್ದಾರಿಗಳು, ಬೆಂಗಳೂರು. 


PUBLIC WORKS, PORTS AND INLAND WATER TRANSPORT DEPARTMENT 


NATIONAL HIGHWAYS 
No: SE NH PPP/AEE/AE2/NH212/RFQ /Gund-Koll/2012-13, Dated:-27.11-2012 
INVITATION FOR QUALIFICATION 


The Authority intends to pre-qualify Applicants who will be eligible for participation in the Bid Stage, for award of the 
project through competitive bidding, in accordance with the procedure set out in RFQ FOR TWO LANNING WITH PAVED 
SHOULDERS OF KERALA BORDER- KOLLEGAL SECTION OF NH-212 FROM KM 117.60 TO KM 268.40 UNDER NHDP-IVA 
IN THE STATE OF KARNATAKA TO BE EXECUTED ON DESIGN BUILD FINANCE OPERATE AND TRANSFER BASIS 
(PUBLIC PRIVATE PARTNERSHIP) FOR A PRE-AGREED CONCESSION PERIOD on the basis of e-tendering as per 
following details: 


The bid documents are available on website http://morth.nic.in/ http://kpwd.gov.in and http://eproc.karnataka.gov.in under 
login for bidders from 3.12.2012 to 27.12.2012. 


Date, Time and Venue of Pre-Application Conference: On 11.12.2012 at 11.00 hrs, at the Office of the Superintending 
Engineer , National Highways, PPP Cell, K.R.Circle, Bangalore, 


Last date & time of sale of Bid Document 27.12.2012 up to 17.00 hrs. 
Last date, time of submission of e-bids 2 28.12.2012 up to 11.00 hrs. 
Opening of Applications ಕ 28.12.2012 at 11.30 hrs. 


The completed bid document can be submitted at http://eproc.karnataka.gov.in 


It is clarified that, the bidders have to upload the details of DD towards the cost of bid document and tender processing 
fee, before the last date & time of sale of bid documents mentioned in the e-tendering process/RFQ on e-tendering portal, otherwise 
it will not be possible for them to upload the e-tender documents on the e-tendering portal. 


The authorized signatory holding Power of Attorney shall only be the Digital Signatory. In case authorized signatory 
holding Power of Attorney and Digital Signatory are not the same, the bid shall be considered non-responsive. 


Amendments/Corrigendum, if any, would be hoisted on the http:/morth.nic.in/ http://kpwd.gov.in and 
http://eproc.karnataka.gov.in 


Address for Communication: 


ATTN. OF Sri. VIJAYAKUMAR CHAVADANNAVAR 
DESIGNATION ; Superintending Engineer (PPP Cell) 
Office of the Chief Engineer, National Highways, Il Floor , PWD Annex 
ADDRESS 
Building K.R.Circle, BANGALORE. Karnataka State. 
PHONE NO 5 080-22276601 
FAX NO ಕ 080-22276605 
E-MAIL ADDRESS : sepppbng@yahoo.in 


Superintending Engineer,(PPP Cell) 
P.R. 1558 National Highways, Bangalore 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೩, ೨೦೧೩ ೧೩ 





PROCEEDINGS OF THE ASSISTANT COMMISSIONER OF COMMERCIAL TAXES LOCAL VAT OFFICE-045, RAKSHITHA 
COMPLEX, INDIRANAGAR-BANGALORE, DATED: 16-11-2012. 


PRESENT: Sri Linganna Gundalli 


Sub :- Loss of Two ‘C’ forms in the case of M/s Amit Papers, # 423, Krishna, 9" main Road, 1° Cross, HAL 27" Stage, 
Indiranagar, Bangalore-8. 
Ref :- Letterof M/s Amit Papers, Dated: 10.08.2012. 
PREAMBLE: 


M/s Amit Papers, # 423, Krishna, 9th Main Road, 1st Cross, HAL 2nd Stage, Indiranagar, Bangalore-08 is a registered 
dealer borne on the files of this office bearing TIN No. 29810018142. the dealer in his letter cited at reference above has intimated 
that One ‘C’ form bearing No. KA-C/01 0059816 amounting to Rs. 46,90,635=00 which was issued to M/s Yash paper Limited, Yash 
Nagar, Faizabad-224 135, (U.P.), India, was lost in the custody of selling dealer i.e. M/s Yash Paper Limited, Yash Nagar,Faizabad- 
224 135, (U.P.), India. 


Accordingly, the selling dealer M/s Yash Paper Limited, Yash Nagar, Faizabad -224 135, (U.P.), India filed police 
complaint to the jurisdictional police officer, executed Indemnity bond in form ‘G’ in favour of Government as laid down under Rule 
12(2) and 12(9) of CST Act 1956 and also produced paper cuttings for having published in local paper and requested this office to 


issue duplicate ‘C’ form and also to be treated the above lost ‘C’ form to be invalid. Hence this order. 
ORDER NO. ACCT/ LVO-045/12-13, DATED: 16-11-2012 


In view of the circumstances as explained above, the said ‘C’ form bearing No. KA-C/01 0059816 amounting to 
Rs. 46,90,635=00 issued to M/s Yash Paper Limited, Yash Nagar, Faizabad-224 135, (U.P.), India by M/s Amit Papers, #423, 


Krishna, 9" Main Road, 1° Cross, HAL 275 Stage, Indiranagar, Bangalore-08, has been treated as invalid with immediate effect. 


Asst. Commr. Of Commi. Taxes, L.V.0-045, Bangalore. 


OFFICE OF THE A.C.C.T. L.V.0.-045, BANGALORE 
NOTIFICATION 
Notified Authority under Rule 6(i) of the CST (Karnataka) Rules 1957. 


By virtue of the provisions of Rule 12(2) of the CST (R & T) Rules 1957, it is hereby notified for general information that 


the declarations in Form C shown below is declared to be lost in the custody of selling dealer and also to be invalid. 
































SL. NUMBER (INCLUDING CODE NAME AND ADDRESS REGISTRATION THE ADDRESS DATE OF WHETHER REMARKS 
NO. NO.) OF DECLARATION OF THE DEALER TO CERTIFICATE OF THE DEALER ISSUE OF LOST/STOL 
FORMS WHOM DECLARATION NO. OF THE TO WHOM THE FORMS BY EN/DESTR 
LOST/DESTROYED/STOLEN FORMS IS/ARE ISSUED DEALER UNDER DECLARATION THE OYED 
BY THE DEPARTMENT CST ACT 1956 IS/ARE SENT DEALER 
WITH DATE OF C FORM 
ISSUED 
1 KA-C/01 0059816 M/s. Amit Papers, # 423, 29810018142 M/s. Yash Paper 24-09-2009 Lost 46,90,635=00 
Krishna, 9" Main Road, 1° Limited, Yash 
Cross, HAL 2™ Stage, Nagar, Faizabad- 
Indiranagara, Bangalore-8. 224 135, (U.P), 
India. 








PR.1543 


Asst. Commr. Of Commi. Taxes, L.V.0-045, Bangalore 


೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೩, ೨೦೧೩ ಭಾಗ ೩ 





TRANSPORT SECRETARIAT 
NOTIFICATION 
NO. SARIE 121 SAESE 2012, BANGALORE, DATED: 03-12-2012. 


The Government has issued the Notification No.Sari E 196 Sa E Se 2011, dated: 17-09-2011 making compulsory fitment 
of Speed Governors to the transport vehicles in the State of Karnataka. The notification has been implemented w.e.f. 2-11-2011 in 
respect of new transport vehicles whereas the transport vehicles already registered in Karnataka and the other State transport 
vehicles entering into the State of Karnataka have to be fitted with Speed Governors w.e.f. 01-06-2012 and thereafter the fitment of 
speed governors had been made compulsory w.e.f. 1-12-2012 as per the Notification No.Sari E 121 Sa E Se 2012, Dated: 
13-07-2012. 


But, several Lorry Owners Associations in Karnataka have made representations stating that, the fitment of Speed 
Governors for the transport vehicles has not been introduced in the neighbouring States and requested for exemption from fitment of 
speed governors,till a uniform policy is introduced throughout India or atleast in the neighbouring States. They have Stated that, 
majority of the transport vehicles carrying Goods/vegetables/petroleum products and other essential commodities are operating 
mainly on the Inter-State routes and passing through Karnataka. The Karnataka based transport vehicles are also transporting such 
commodities to other States. These vehicles will be a effected and it will result in scarcity and increase in prices of essential 
commodities which will be a great burden to the general public. These Associations have requested to re-consider the issue of 


implementation of fitment of speed governors to the old transport vehicles and vehicles entering into Karnataka from other States. 


Hence, the amendment to the Govt. Notification No. Sari E 196 Sa E Se 2011 dated: 17-09-2011 and 13-07-2012 are 


made as under:- 
The fitment of speed governors for the following category of registered transport vehicles is made compulsory w.e.f. 
01-12-2012 as notified earlier. 


1) Educational Institution Buses 
2) Private Service Vehicles (Transport) and 


3) Omni Buses (Transport) 


Further, the time limit for fitment of speed governors to the following category of transport vehicles is extended and notified 


as follows, namely:- 


“ the date notified for fitment of Speed Governors in respect of the following registered transport vehicles at the time of 
renewal of fitness certificate and other States transport vehicles entering into State of Karnataka w.e.f. 01-12-2012 is extended till 
01-06-2013” 


*e Stage Carriages 

*e Contract carriages with seating capacity exceeding 7+1 
*e  Maxicabs; 

*e Motor Cabs 


Tourist vehicles covered with permits issued under section 88(9) of MV Act 1988, 
Goods vehicles except 3 wheeled goods vehicles 


By order and in the name of the Governor of Karnataka, 
K. BEERESH 
P.R.1544 Under Secretary to Government 
Transport Department. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೩, ೨೦೧೩ ೧೫ 





ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕರು, ದ.ಕ. ಉಪವಿಭಾಗ-1, ಬೆಂದೂರ್‌ವೆಲ್‌, ಕಂಕನಾಡಿ, 
ಲ್ವ Ki 
ಮಂಗಳೂರು- ಅವರ ನ್ಯಾಯಾಲಯ 


ಅಧಿಸೂಚನೆ ಸಂಖ್ಯೆ: ಡಬ್ಬ್ಯೂಸಿಎ/ಸಿಆರ್‌-37/2012ಎಫ್‌ ದಿನಾಂಕ: 03-12-2012 


ಅರ್ಜಿದಾರರು: ಪ್ರತಿವಾದಿಗಳು: 


1. ಶ್ರೀಮತಿ ಅಪ್ಪಿ ಮೂಲ್ಯ ದೂಜ ಮೂಲ್ಯ ಯಾನೆ ದೂಜ ವಿರುದ್ಧ 1 ಮೆ: ಆರೂರು ಉದ್ಯೋಗ ಪ್ರೈ ಲಿ, ಸಿಲಿಕಾನ್‌ 


ಬಂಗೇರರವರ ಪತ್ನಿ. ಸ್ಯಾಂಡ್‌ ವಾಷಿಂಗ್‌ ಆಂಡ್‌ ಗ್ರೇಡಿಂಗ್‌ ಫ್ಯಾಕ್ಟರಿ, 
2. ರಜನಿ, ದಿ: ಬಾಲಕೃಷ್ಣರವರ ಪತ್ನಿ, ವಾಸ: ಮನೆ ನಂಬ್ರ: 22-52/2, ಮುಕ್ಕ ಚೆಕ್‌ ಪೋಸ್ಟ್‌ ನ ಹತ್ತಿರ, ಸುರತ್ಕಲ್‌ ಗ್ರಾಮ, 
ಕೃಷ್ಣಾಪುರ ಮಠದ ಬಳಿ, ಕೃಷ್ಣಾಪುರ, ಸುರತ್ಕಲ್‌, ಮ೦ಗಳೂರು. ಮಂಗಳೂರು. 


ಅರ್ಜಿದಾರರಾದ/ಶ್ರೀಮತಿ ಅಪ್ಪಿ ಮೂಲ್ಯ ಇವರು ತಮ್ಮ ಮಗನಾದ ದಿವಂಗತ ಶ್ರೀ ಬಾಲಕೃಷ್ಣ ಇವರು 1ನೇ ಪ್ರತಿವಾದಿಗಳಾದ, ಮೆ: ಆರೂರು 
ಉದ್ಯೋಗ ಪ್ರೈಲಿ, ಸಿಲಿಕಾನ್‌ ಸ್ಯಾಂಡ್‌ ವಾಷಿಂಗ್‌ ಆಂಡ್‌ ಗ್ರೇಡಿಂಗ್‌ ಫ್ಯಾಕ್ಟರಿ, ಮುಕ್ಕ ಚೆಕ್‌ ಪೋಸ್ಟ್‌ ನ ಹತ್ತಿರ, ಸುರತ್ಕಲ್‌ ಗ್ರಾಮ, ಮಂಗಳೂರು, 
ಇವರಲ್ಲಿ ಕೆಲಸಗಾರರಾಗಿದ್ದು ಕೆಲಸದಲ್ಲಿ ನಿರತರಾಗಿದ್ದ ದಿ: 10-09-2012 ರಂದು ಅಪಘಾತಕ್ಕೀಡಾಗಿ ಮೃತರಾದರೆಂದು ಹೇಳಿ ಆಶ್ರೀತರಾದ ತಮಗೆ 
ಪ್ರತಿವಾದಿಯವರಿಂದ ಪರಿಹಾರವನ್ನು ಕೊಡಿಸಿ ಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 


ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಾಗಿದ್ದು, ಅವರ ಅರ್ಜಿ ಅಥವಾ ತಕರಾರು 
ಏನಾದರೂ ಇದ್ದಲ್ಲಿ ಮತ್ತು ಈ ಅರ್ಜಿಗೆ ಸಂಬಂಧಿಸಿ ಇನ್ನಿತರ ಯಾವುದೇ ರೀತಿಯ ತಕರಾರು ಇದ್ದರೆ ಈ ಅಧಿಸೂಚನೆ ಸರ್ಕಾರಿ ರಾಜ್ಯ ಪತ್ರದಲ್ಲಿ 
ಪ್ರಕಟಣೆಯಾದಲ್ಲಿನಿಂದ 30 ದಿನಗಳೊಳಗೆ, ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ 
ನ್ಯಾಯಾಲಯವು ಯಾವ ಕ್ಷೇಮು ಅರ್ಜಿ/ತಕರಾರು ಅರ್ಜಿ ಸ್ವೀಕರಿಸದಿದ್ದಲಿ ಈ ನ್ಯಾಯಾಲಯವು ಮುಂದಿನ ಕ್ರಮವನ್ನು ಜರುಗಿಸಲಾಗುವುದೆಂದು 
ತಿಳಿಸಲಾಗಿದೆ. 


ಮಹೇಶ 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
PR. 1550 ದ.ಕ. ಉಪ ವಿಭಾಗ-1, ಮಂಗಳೂರು. 


ಕಾರ್ಮಿಕ ಅಧಿಕಾರಿ ಹಾ ಕಾರ್ಮಿ ಪರಿಹಾರ ಆ » ದ.ಕ. ಉಪವಿಭಾಗ-1, ಬೆಂದೂರ್‌ವೆಲ್‌, ಕಂಕನಾಡಿ, 
ಕ ಗೂ ಕ ನಷ್ಟಪ ರ ಆಯುಕ್ತರು, ದಕ. ಉಪ ಗ-1, ಬೆಂದೂರ್‌ವೆ ಕಂಕ 
ಮಂಗಳೂರು- ಇವರ ನ್ಯಾಯಾಲಯ 


ಸಂಖ್ಯೆ: ಡಬ್ಬ್ಯೂಸಿಎ/ಸಿಆರ್‌-38/2012ಎಫ್‌ ದಿನಾಂಕ: 03-12-2012 


ಅರ್ಜಿದಾರರು: ಪ್ರತಿವಾದಿಗಳು: 
1. ಶ್ರೀಮತಿ ಮುನೀರಾ ಕಾಟೂನ್‌, ವಿರುದ್ಧ 1. ಅಬ್ದುಲ್‌ ಅರೀರುಸ್‌, ಬಿನ್‌ ಚೆರಿಯನ್‌ ಬ್ಯಾರಿ, ವಾಸ: 
ಮುರ್ಯುಬಾ ಫರ್ಲಾನ, ರಶೀದ್‌ ಮಂಜಿಲ್‌, ಆದ್ಯಪಾಡಿ, ಬಜ್ಪೆ, ಮಂಗಳೂರು. 
ಸರ್ಜಾ! ಭು 
ಫತಿಮಾತುಲ್‌, 2. ಯುನೈಟೆಡ್‌ ಇಂಡಿಯಾ ಇನ್ಸೂರೆನ್ಸ್‌ ಕಂ.ಲಿ, ಶ್ರೀ ವಿಠಲ್‌ 
ಆಯಿಷಾತುಲ್‌ ಕುಬೂರ ಬ್ರಾಂಚ್‌ ಆಫೀಸ್‌, ಮೈನ್‌ ರೋಡ್‌, ಸುರತ್ಕಲ್‌, ಮಂಗಳೂರು. 


ಶ್ರೀ ಹಸನ್‌ ಬ್ಯಾರಿ, 
ಶ್ರೀಮತಿ ಬೀಫಾತುಮ, 


೦ ಚ ಹ ಜಿ ಬಟ 


ಅಧಿಸೂಚನೆ 


ಅರ್ಜಿದಾರರಾದ/ಶ್ರೀಮತಿ ಮುನೀರಾ ಕಾಟೂನ್‌ ದಿ: ಕೋಂ ಅಬ್ದುಲ್‌ ಕರೀಂ ಇವರು ತಮ್ಮ ಗಂಡನಾದ ದಿವಂಗತ ಅಬ್ದುಲ್‌ ಕರೀಂ 
ಇವರು 1ನೇ ಪ್ರತಿವಾದಿಗಳಾದ, ಅಬ್ದುಲ್‌ ಅಮೀರ್‌, ಬಿನ್‌ ಚೆರಿಯನ್‌ ಬ್ಯಾರಿ, ವಾಸ: ರಶೀದ್‌ ಮಂಜಿಲ್‌, ಆದ್ಯಪಾಡಿ, ಬಜ್ಪೆ, ಮಂಗಳೂರು ಇವರಲ್ಲಿ 
ಕೆಲಸಗಾರರಾಗಿದ್ದು ಕೆಲಸದಲ್ಲಿ ನಿರತರಾಗಿದ್ದ ದಿ: 10-05-2012 ರಂದು ಅಪಘಾತಕ್ಕೀಡಾಗಿ ಮೃತರಾದರೆಂದು ಹೇಳಿ ಆಶ್ರೀತರಾದ ತಮಗೆ 
ಪ್ರತಿವಾದಿಯವರಿಂದ ಪರಿಹಾರವನ್ನು ಕೊಡಿಸಿ ಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 


ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಾಗಿದ್ದು, ಅವರ ಅರ್ಜಿ ಅಥವಾ ತಕರಾರು 
ಏನಾದರೂ ಇದ್ದಲ್ಲಿ ಮತ್ತು ಈ ಅರ್ಜಿಗೆ ಸಂಬಂಧಿಸಿ ಇನ್ನಿತರ ಯಾವುದೇ ರೀತಿಯ ತಕರಾರು ಇದ್ದರೆ ಈ ಅಧಿಸೂಚನೆ ಸರ್ಕಾರಿ ರಾಜ್ಯ ಪತ್ರದಲ್ಲಿ 
ಪ್ರಕಟಣೆಯಾದಲ್ಲಿನಿಂದ 30 ದಿನಗಳೊಳಗೆ, ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ 


೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೩, ೨೦೧೩ ಭಾಗ ೩ 





ನ್ಯಾಯಾಲಯವು ಯಾವ ಕ್ಷೇಮು ಅರ್ಜಿ/ತಕರಾರು ಅರ್ಜಿ ಸ್ವೀಕರಿಸದಿದ್ದಲಿ ಈ ನ್ಯಾಯಾಲಯವು ಮುಂದಿನ ಕ್ರಮವನ್ನು ಜರುಗಿಸಲಾಗುವುದೆಂದು 
ತಿಳಿಸಲಾಗಿದೆ. 


ಮಹೇಶ 
PR. 1551 ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ದ.ಕ. ಉಪ ವಿಭಾಗ-1, ಮ೦ಗಳೂರು. 
ಸಹಕಾರ ಸಂಘಗಳ ಉಪ ನಿಬಂಧಕರ ಕಾರ್ಯಾಲಯ, ಕೋಲಾರ ಜಿಲ್ಲೆ, ಕೋಲಾರ. 
ಕ್ರಮ ಸಂಖ್ಯೆ/ಡಿಆರ್‌ಕೆ/ಎಲ್‌ಕ್ಯೂಡಿ/ಸಿಆರ್‌/16/12-13, ದಿನಾಂಕ: 28-11-2012 
ವಿಷಯ: - ಕಾರ್ಯವನ್ನು ನಿರ್ವಹಿಸದೇ ಸ್ಥಗಿತಗೊಂಡಿರುವ ಚಲ್ಲಪ್ಪವಾರ್ಡ್‌ ಹಾಲು ಉತ್ಪಾದಕರ ಸಹಕಾರ ಸಂಘ (ನಿ), 


ಕೆಜಿಎಫ್‌, ಬಂಗಾರಪೇಟೆ ತಾಲ್ಲೂಕು ಈ ಸಂಘವನ್ನು ಸಮಾಪನೆಗೆ ಒಳಪಡಿಸಿ ಸಂಘಕ್ಕೆ ಸಮಾಪನಾಧಿಕಾರಿಯನ್ನು 
ನೇಮಕ ಮಾಡುವ ಬಗ್ಗೆ. 


ಉಲ್ಲೇಖ:- ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೋಲಾರ ಉಪವಿಭಾಗ, ಕೋಲಾರ ರವರ ಪತ್ರ ಸಂಖ್ಯೆ: ಎಆರ್‌ 49/ 
ಸಮಾಪನೆ/ಸಿಆರ್‌ 18/12-13 ದಿನಾಂಕ: 08-11-2012. 


ಪ್ರಸ್ತಾವನೆ:- 


pr) 


ಚಲ್ಲಪ್ಪವಾರ್ಡ್‌ ಹಾಲು ಉತ್ಪಾದಕರ ಸಹಕಾರ ಸಂಘ (ನಿ), ಕೆಜಿಎಫ್‌, ಬಂಗಾರಪೇಟೆ ತಾಲ್ಲೂಕು ಇದು ತನ್ನ ಕಾರ್ಯವನ್ನು ನಿರ್ವಹಿಸದೇ 
ಸ್ಥಗಿತಗೊಂಡಿರುವುದಾಗಿ ಸಂಘವನ್ನು ಪುನ:ಶ್ಲೇತನಗೊಳಿಸಲು ಸಾಧ್ಯವಿಲ್ಲದಿರುವುದರಿಂದ ಸಮಾಪನೆಗೊಳಿಸಬೇಕೆಂದು ಉಲ್ಲೇಖದ ಪತ್ರದಲ್ಲಿ ಕೋಲಾರ 
ಉಪವಿಭಾಗದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಶಿಫಾರಸ್ಸು ಮಾಡಿರುತ್ತಾರೆ. 


ಅಲ್ಲದೇ ಕೋಲಾರ ಹಾಲು ಒಕ್ಕೂಟದ ಅಧಿಕಾರಿಗಳು ಸಹ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಸಂಘವು ತನ್ನ 
ನಿರ್ವಹಿಸದಂತೆ ಸ್ಥಗಿತಗೊಂಡಿದ್ದು ಈ ಸಂಘವನ್ನು ಮುಂದುವರೆಸುವುದರಿಂದ ಸದಸ್ಯರಿಗೆ ಯಾವುದೇ ಪ್ರಯೋಜನ ಇಲ್ಲದಿರುವುದರಿಂದ ಕರ್ನಾಟಕ 


ಸಹಕಾರ ಸಂಘಗಳ ಕಾಯ್ದೆ 1959 ರ ಕಲಂ 72 ರನ್ವಯ ಸಮಾಪನೆಗೊಳಿಸುವುದು ಸೂಕ್ತವೆಂದು ಅಭಿಪ್ರಾಯಪಟ್ಟಿರುವುದಾಗಿ ತಿಳಿಸಿರುತ್ತಾರೆ. 


ಬೈಲಾ ರೀತ್ಯಾ ಕರ್ಯ 


ಮೇಲ್ಕಂಡ ಅಂಶಗಳ ಹಿನ್ನೆಲೆಯಲ್ಲಿ ಹಾಗೂ ಕೋಲಾರ ಹಾಲು ಒಕ್ಕೂಟದ ಅಧಿಕಾರಿಗಳ ಮತ್ತು ಕೋಲಾರ ಉಪವಿಭಾಗದ ಸಹಕಾರ 
ಸಂಘಗಳ ಸಹಾಯಕ ನಿಬಂಧಕರ ಅಭಿಪ್ರಾಯದಂತೆ ಹಾಗೂ ಶಿಫಾರಸ್ಸು ಮೇರೆಗೆ ಸಂಘವನ್ನು ಸಮಾಪನೆಗೊಳಿಸುವುದು ಸೂಕ್ತವೆಂದು ಅಭಿಪ್ರಾಯಪಟ್ಟು 
ಸಂಘಕ್ಕೆ ಸಮಾಪನಾಧಿಕಾರಿಯನ್ನು ನೇಮಕ ಮಾಡಿ ಈ ಕೆಳಕಂಡಂತೆ ಆದೇಶವನ್ನು ಹೊರಡಿಸಿದೆ. 


ಆದೇಶ 


ಈ ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 72(2)(ಇ) ಅನ್ವಯ ಹಾಗೂ 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ/69/ಸಿಎಲ್‌ಎಂ/2001 ದಿನಾಂಕ: 21-11-2001 ರಂತೆ ದತ್ತವಾದ ಅಧಿಕಾರವನ್ನು ಪ್ರಯೋಗಿಸಿ 
ಡಿ.ಬಿ.ಲಿಂಗಣ್ಣಿಯ್ಯ, ಸಹಕಾರ ಸಂಘಗಳ ಉಪನಿಬಂಧಕರು, ಕೋಲಾರ ಜಿಲ್ಲೆ, ಕೋಲಾರ ಆದ ನಾನು ಚಲ್ಲಪ್ಪವಾರ್ಡ್‌ ಹಾಲು ಉತ್ಪಾದಕರ ಸಂಘ (ನಿ), 
ಕೆಜಿಎಫ್‌, ಬಂಗಾರಪೇಟೆ ತಾಲ್ಲೂಕು ಈ ಸಂಘವನ್ನು ಸಮಾಪನೆಗೊಳಿಸಿ ಸಂಘಕ್ಕೆ ವಿಸ್ಮೀರ್ಣಾಧಿಕಾರಿ, ಬಂಗಾರಪೇಟೆ ಹಾಲು ಶಿಬಿರ ಕಛೇರಿ, 


ಬಂಗಾರಪೇಟೆ ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡಿ ಆದೇಶವನ್ನು ಹೊರಡಿಸಿರುತ್ತೇನೆ. 


ಸಂಘದ ಸಮಾಪನಾಧಿಕಾರಿಗಳು ಸಂಘದ ಸಂಪೂರ್ಣ ಪ್ರಭಾರವನ್ನು ಪಡೆದು ಸಂಘದ ಆಸ್ಥಿ-ಜವಾಬ್ದಾರಿಗಳನ್ನು 3 ತಿಂಗಳ ಒಳಗಾಗಿ 


ವಿಲೇವಾರಿ ಮಾಡಿ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಪ್ರಸ್ತಾವನೆಯನ್ನು ಸಲ್ಲಿಸುವಂತೆ ಸೂಚಿಸಿದೆ. 


ಈ ಆದೇಶವನ್ನು ನನ್ನ ಸಹಿ ಮತ್ತು ಕಛೇರಿ ಮೊಹರಿನೊಂದಿಗೆ ದಿನಾಂಕ: 28-11-2012 ರಂದು ಹೊರಡಿಸಿದೆ. 


ಸಹಕಾರ ಸಂಘಗಳ ಉಪನಿಬಂಧಕರು, 
PR.1584 ಕೋಲಾರ ಜಿಲ್ಲೆ, ಕೋಲಾರ. 


